KA/ BG-GPO/2515/AVPP-47/2006-2008 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೧ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ (ಆಶ್ಚಯುಜ ೨೦, ಶಕ ವರ್ಷ ೧೯೨೮) 





ಸಂಚಿಕೆ ೪೦ 


ಭಾಗ - ಇ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು. 


ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ 
ಉಪನಿರ್ದೇಶಕರ ಕಛೇರಿ 
ರಾಜ್ಯ ಜಾನುವಾರು ಸಂವರ್ಧನ ಮತ್ತು ತರಬೇತಿ ಕೇಂದ್ರ 
ಹೆಸರಘಟ್ಟ, ಬೇಂಗಳೂರು-೫೬೦೦೮೮ 
ಸಂ: ರಾಜಾಸಂತಕೇಂ/ಉಗ್ರಾಣ/ಹರಾಜು/೨೦೦೫-೦೬ ದಿ: 20ನೇ ಸೆಪ್ಟೆಂಬರ್‌ 2006 
ಹರಾಜು ಪ್ರಕಟಣೆ 
ವಿಷಯ: ಈ ಕ್ಷೇತ್ರದಲ್ಲಿ ಬೆಳೆದಿರುವ ಹುಣಸೇ ಘಸಲನ್ನು ಮತ್ತು ವಿವಿಧ ಮರಗಳನ್ನು ಸಾರ್ವಜನಿಕ ಬಹಿರಂಗ ಹರಾಜು ಮೂಲಕ 
ವಿಲೇವಾರಿ ಮಾಡುವ ಬಗ್ಗೆ. 

ಈ ಕ್ಷೇತ್ರದಲ್ಲಿ ಬೆಳೆದಿರುವ ೯ ಹುಣಸೇ ಮರಗಳಲ್ಲಿ ಇರುವ ಹುಣಸೇ ಫಸಲನ್ನು ಹಾಗೂ ವಿವಿಧ ಮರಗಳನ್ನು ಬಹಿರಂಗ 
ಹರಾಜು ಮೂಲಕ ಸಾರ್ವಜನಿಕರಿಗೆ ವಿಲೇವಾರಿ ಮಾಡಲು ಉದ್ದೇಶಿಸಲಾಗಿದೆ. ಈ ಸಂಬಂಧ ಬಹಿರಂಗ ಹರಾಜನ್ನು ದಿನಾಂಕ: 
೦೨.೧೧.೨೦೦೬ ರಂದು ಬೆಳಿಗ್ಗೆ ೧೧.೦೦ ಗಂಟೆಗೆ ನಡೆಸಲಾಗುವುದು. ಹಾಗೂ ವಿವಿದ ಮರಗಳ ಹರಾಜನ್ನು ಮಧ್ಯಾನ್ನ ೩.೦೦ ಕ್ಕೆ 
ನಡೆಸಲಾಗುವುದು. 

ಇಚ್ಚೆಯುಳ್ಳವರು ಈ ಕೆಳಕಂಡ ನಿಬಂಧನೆಗಳಿಗೆ ಒಳಪಟ್ಟು ಹರಾಜಿನಲ್ಲಿ ಭಾಗವಹಿಸಬಹುದು. 
ನಿಬಂಧನೆಗಳು: 

೧. ಹುಣಸೇ ಫಸಲಿನ ಹರಾಜಿನಲ್ಲಿ ಭಾಗವಹಿಸಲು ಇಚ್ಚಿಸುವವರು ಹರಾಜಿಗೆ ಮೊದಲು ರೂ.೧೦೦೦/- ಹಾಗೂ ಮರಗಳು ಹರಾಜಿನಲ್ಲಿ 
ಭಾಗವಹಿಸುವವರು ರೂ. ೫೦೦೦/- ಠೇವಣಿ ಇಡಬೇಕು. 
ಹರಾಜನ್ನು ಕೇಂದ್ರ ಕಛೇರಿಯಿಂದ ನೇಮಿಸಲ್ಪಟ್ಟಅಧಿಕಾರಿಯವರು ನಡೆಸಿ ಕೊಡುತ್ತಾರೆ. 
ಹರಾಜನ್ನು ಯಾವುದೇ ಸಂದರ್ಭದಲ್ಲಾಗಲೀ ನಿಲ್ಲಿಸುವ ಹಕ್ಕು ಹರಾಜು ಅಧಿಕಾರಿಯವರಿಗಿರುತ್ತದೆ. 
ಯಶಸ್ವೀ ಹರಾಜುದಾರರು, ಹರಾಜು ಮುಗಿದಕೂಡಲೇ ಹರಾಜಿನ ಪೂರ್ತಿ ಮೊತ್ತ ಮತ್ತು ತೆರಿಗೆಯನ್ನು(ವ್ಯಾಟ್‌) ಕಛೇರಿಯಲ್ಲಿ ಕಟ್ಟಿ 
ಸ್ವೀಕೃತಿಪಡೆಯತಕ್ಕದ್ದು. ತಪ್ಪಿದಲ್ಲಿ ಅವರ ಠೇವಣಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ಇದರಿಂದಾಗಬಹುದಾದ 
ನಷ್ಟವನ್ನು ಅವರಿಂದ ವಸೂಲು ಮಾಡಲಾಗುವುದು. ಸರ್ಕಾರಕ್ಕೆ ಆದ ಯಾವುದೇ ರೀತಿಯ ಲಾಭಕ್ಕೆ ಅವರಿಗೆ ಹಕ್ಕು ಇರುವುದಿಲ್ಲ. 

೫. ಹರಾಜಾದಗಿನಿಂದ ಫಸಲನ್ನು ಕಟಾವು ಮಾಡುವ ವರೆವಿಗೆ ಫಸಲನ್ನು ಕಾಯ್ದುಕೊಳ್ಳುವ ಹೊಣೆ ಯಶಸ್ವೀ ಬಿಡ್‌ದಾರರದೇ 
ಆಗಿರುತ್ತದೆ. 

೬. ಘಸಲನ್ನುಮತ್ತು ಮರಗಳನ್ನು ವೀಕ್ಷಿಸಲು ಇಚ್ಚೆಯುಳ್ಳವರು ರಜಾದಿನಗಳನ್ನು ಹೊರತುಪಡಿಸಿ, ಕಛೇರಿ ವೇಳೆಯಲ್ಲಿ ಅಧಿಕಾರಿಯವರ 
ಅನುಮತಿ ಪಡೆದು ವೀಕ್ಷಿಸಬಹುದು. 


( ೧೨೨೫ ) 


೧೨೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ಭಾಗ - ೫ 





೭. ಹರಾಜಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಛೇರಿಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರು ಭಾಗವಹಿಸುವಂತಿಲ್ಲ. 
೮. ಸರ್ಕಾರದ ಸ್ವತ್ತಿಗೆ ಯಾವುದೇ ರೀತಿಯ ನಷ್ಟ ಉಂಟಾದಲ್ಲಿ, ಅಂತಹ ನಷ್ಟವನ್ನು ಯಶಸ್ವಿ ಬಿಡ್ಡುದಾರರೇ ಭರಿಸಿಕೊಡಬೇಕಾಗುತ್ತದೆ. 


ಉಪ ನಿರ್ದೇಶಕರು(ತ) 
ಉಪ ನಿರ್ದೇಶಕರು (ತರಬೇತಿ) ಪರವಾಗಿ 
ಪಿ.ಆರ್‌. 603 ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ 
ರಾಜ್ಯ ಜಾನುವಾರು ಸಂವರ್ಧನ ಮತ್ತು ತರಬೇತಿ ಕೇಂದ್ರ, 
ಹೆಸರಘಟ್ಟ, ಬೆಂಗಳೂರು - 560 088 
ಪೊಲೀಸ್‌ ಇಲಾಖೆ 
ಜಿಲ್ಲಾ ಪೊಲೀಸ್‌ ಕಾರ್ಯಾಲಯ, ಗದಗ ಜಿಲ್ಲೆ, ಗದಗ 
(9ನೇ ನಿಯಮ ನೋಡಿ) 
ಅಧಿಸೂಚನೆ ದಿನಾಂಕ: 28ನೇ ಸೆಪ್ಟೆಂಬರ್‌ 2006 
ಶ್ರೀ ಆರ್‌.ಪಿ. ಸಂಶಿ ಸಿಪಿಸಿ-720 ಪೊಲೀಸ್‌ ಇಲಾಖೆಯಲ್ಲಿ ಪೊಲೀಸ್‌ ಕಾನ್ಸಟೇಬಲ್‌ ಎಂದು ಕರ್ತವ್ಯ ನಿರ್ವಹಿಸುತ್ತಿದ್ದು, ಅವನ ಅಡ್ಡ 
ಹೆಸರು ಬದಲಾವಣೆಗೆ ಅನುಮತಿ ನೀಡಲಾಗಿದೆ. ಈ ಹೆಸರಿಗೆ ಆರ್‌.ಪಿ. ಸಂಶಿಮಠ 
ಆರಕ್ಷಕ ಅಧೀಕ್ಷಕರು, 
ಪಿ.ಡಿ. 185 ಗದಗ ಜಿಲ್ಲೆ, ಗದಗ 
ಕಾರ್ಯನಿರ್ವಾಹಕ ಇಂಜಿನಿಯರ್‌, ಲೋಕೋಪಯೋಗಿ ಇಲಾಖೆ, ಕೋಲಾರ ವಿಭಾಗ, ಕೋಲಾರ 
ಬಾಬುವಾರ ದರದ ಟೆಂಡರುಗಳಿಗಾಗಿ ಅರ್ಜಿ ಆಹ್ವಾನ (2ನೇ ಕರೆ) 
ಟೆಂಡರ್‌ ಅಧಿಸೂಚನಾ ಸಂಖ್ಯೆ: 22 : 2006-07, ದಿನಾಂಕ: 20ನೇ ಸೆಪ್ಟೆಂಬರ್‌ 2006. 
ಸಂಖ್ಯೆ: ಕಾಇಂ!ಲೋಇ/ಕೋವಿ: ಸ.ಇಂ-2/3054-ರಸ್ತೆ ಮತ್ತು ಸೇತುವೆ/ಯೋಜನೆ/ಟೆಂಡರ್‌/2ನೇ ಕರೆ/1832, 
ದಿನಾಂಕ: 20ನೇ ಸೆಪ್ಟೆಂಬರ್‌ 2006 
ಈ ಕೆಳಗೆ ತಿಳಿಸಿದ ಕಾಮಗಾರಿಗಾಗಿ ನಿರ್ಧಿಷ್ಟ ಪಡಿಸಿದ ನಮೂನೆಗಳನ್ನು ನೊಂದಾಯಿತ ಕರಾರುದಾರರಿಂದ ದ್ವಿಪ್ರತಿಗಳಲ್ಲಿ ಮೊಹರು 
ಮಾಡಲಾದ ಟೆಂಡರ್‌ಗಳನ್ನು ಕರ್ನಾಟಕ ರಾಜ್ಯಪಾಲರ ಹೆಸರಿನಲ್ಲಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಆಧ್ಯಾದೇಶ 2000 ರ 
ಅನ್ವಯ ಈ ಕೆಳಗೆ ಸಹಿ ಮಾಡಿದವರು ಕರೆದಿರುತ್ತಾರೆ. ಅವುಗಳನ್ನು ಈ ಕೆಳಗೆ ಸಹಿ ಮಾಡಿದವರು ತಮ್ಮ ಕಛೇರಿಯಲ್ಲಿ ಆ ಕಾಮಗಾರಿ ಪ್ರತಿಯೊಂದು 
ಕಾಮಗಾರಿಯೆದುರು ನಮೂದಿಸಿದ ದಿನಾಂಕಗಳಂದು ಸಂಜೆ 4-00 ಗಂಟೆಯವರೆಗೆ ಸ್ವೀಕರಿಸುತ್ತಾರೆ. ಆ ಟೆಂಡರುಗಳನ್ನು ಈ ಕೆಳಗೆ ಸಹಿ ಮಾಡಿರುವವರ 
ಕಛೇರಿಯಲ್ಲಿ ದಿನಾಂಕ 30.10.2006 ರಂದು ಸಂಜೆ 4.30 ಗಂಟೆಗೆ ಸಾಧ್ಯವಾದರೆ ತೆರೆಯಲಾಗುವುದು. 

ಕಾಮಗಾರಿಗೆ : ಪ್ರತಿಯೊಂದು ಕಾಮಗಾರಿಗೆ ಸಂಬಂಧಿಸಿದ ಮುದ್ರಿತ ಕರಾರು ದಾಸ್ತಾವೇಜುಗಳು ಅಂದರೆ ರೇಖಾ ಚಿತ್ರಗಳು ಪೂರ್ಣ ತಂಡ 

ಮಾಡಬೇಕಾದ ಕಾಮಗಾರಿಗಳ ಪೂರ್ಣ ತಪಶೀಲು ಮಾಡಬೇಕಾದ ಕಾಮಗಾರಿಗಳ ವಿವಿಧ ವರ್ಗಗಳ ಪರಿಮಾಣದ ಷೆಡ್ಯೂಲ್‌ ಅಗತ್ಯವಿರುವಲ್ಲಿ 
ಕಲ್ಲುಗಣಿ ಚಾರ್ಟುಗಳು ಮತ್ತು ಯಾರ ಟೆಂಡರು ಸ್ವೀಕೃತವಾಗುತ್ತದೋ ಆ ವ್ಯಕ್ತಿಯು ಮಾಡಬೇಕಾದ ಕರಾಗಿನ ಷರತ್ತುಗಳು ಇವುಗಳನ್ನು ಅದಕ್ಕಾಗಿ ಅರ್ಜಿ 
ಸಲ್ಲಿಸಿ ಟೆಂಡರ್‌ ದಾಖಲೆಗಳ ಬಿಲ್ಲನ್ನು ಸಂದಾಯ ಮಾಡಿದ ತರುವಾಯ ಅವುಗಳಲ್ಲಿ ಕಾಮಗಾರಿಯ ಎದುರು ಹೇಳಲಾದ ದಿನಾಂಕದಂದು ಕೆಲಸದ 
ದಿನಗಳಿಂದ ಕಛೇರಿ ವೇಳೆಯಲ್ಲಿ ಖರೀದಿಸಬಹುದು. ಇದಲ್ಲದೇ ಕರಾರುದಾರರು ಸಧ್ಯದಲ್ಲಿ ತಾವು ಕಾರ್ಯನಿರ್ವಹಿಸುತ್ತಿರುವಂತಹ ಕಾಮಗಾರಿಗಳ 
ಒಂದು ಪಟ್ಟಿಯನ್ನು ಈ ಕೆಳಗೆ ಸಹಿ ಹಾಕಿದವರ ಮಾಹಿತಿಗಾಗಿ ಸಲ್ಲಿಸಬೇಕೆಂದು ಕೋರಲಾಗಿದೆ. 

ಟೆಂಡರು ಸಲ್ಲಿಸಬಯಸುವ ಕರಾರುದಾರರು ಟೆಂಡರ್‌ ಸೂಚನೆ (ಭಾಗ-1 ಪಿಡಬ್ಲ್ಯೂಜಿ 66) ರಲ್ಲಿ ಒಳಗೊಂಡ ವಿವರವಾದ ಸೂಚನೆಗಳು 

ಮತ್ತು ಷರತ್ತುಗಳನ್ನು ತಪ್ಪದೇ ಪಾಲಿಸಬೇಕೆಂಬುದನ್ನು ಗಮನಿಸಬೇಕು. ಇದರ ನೋಟೀಸು ಅವರು ಕೊಂಡುಕೊಳ್ಳುವ ಟೆಂಡರ್‌ ದಾಖಲೆಗಳ ಒಂದು 
ಭಾಗವಾಗಿರುತ್ತದೆ. ಸಂಚಕಾರ ಠೇವಣಿಯ ಮೊಬಲಗು, ನಮೂನೆ ಹಾಗೂ ಸಿಂಧುತ್ವ ಅವಧಿಯ ಸಂಬಂಧಪಟ್ಟ ವಿವರಗಳು ಟೆಂಡರ್‌ಗಳನ್ನು 
ಸಲ್ಲಿಸುವಾಗ ಮತ್ತು ಟೆಂಡರು ದಸ್ತಾವೆಜುಗಳನ್ನು ಭರ್ತಿ ಮಾಡುವಾಗ ಕರಾರುದಾರರು ಅನುಸರಿಸಬೇಕಾದ ಕಾರ್ಯವಿಧಾನ, ನೀಡಿಕೆ ಆಹ್ವಾನದ 
ಅವಧಿಯ ಸಿಂಧುತ್ವ, ಟೆಂಡರುಗಳನ್ನು ತೆಗೆಯುವುದು, ತಪ್ಪುಗಳನ್ನು ದೋಷಗಳನ್ನು ಸರಿಪಡಿಸುವಿಕೆ ಕೆಲವು ಸಂದರ್ಭಗಳಲ್ಲಿ ಮೌಲ್ಯ ನಿರ್ಧರಣೆ ಪದ್ದತಿ, 
ಕರಾರುದಾರರು ಬಾಕೀದಾರರಾದಾಗ ಪರಿಣಾಮಗಳು ಯಶಸ್ವಿ ಟೆಂಡರುದಾರರಿಂದ ಸಂದಾಯ ಮಾಡಬೇಕಾದ ಭದ್ರತಾ ಠೇವಣಿ ಬೆಲೆ ಹೊಂದಾಣಿಕೆ 
ಇತ್ಯಾದಿಗಳು ಸಹಾ ಟೆಂಡರು ಸೂಚನೆ (ಭಾಗ-1 ಪಿಡಬ್ಲ್ಯೂ 69) ರಲ್ಲಿ ಲಭ್ಯವಿರುತ್ತದೆ. 

ಕರಾರುದಾರರಿಗೆ ಹೆಚ್ಚಿನ ವಿವರಗಳೇನಾದರೂ ಅಗತ್ಯವಿದ್ದಲ್ಲಿ ಅದನ್ನು ಈ ಕೆಳಗೆ ಸಹಿ ಮಾಡಿದ ಅಧಿಕಾರಿಗಳ ಕಛೇರಿಯಿಂದ ನಮೂದಿಸಿರುವ 

ಕೆಲಸದ ದಿನಗಳಂದು ಕಛೇರಿ ವೇಳೆಯಲ್ಲಿ ಪಡೆದುಕೊಳ್ಳಬಹುದು. ಈ ಕೆಳಗೆ ನಮೂದಿಸಲಾದ ಯಾವುದೇ ದಿನಾಂಕಗಳು ಸಾರ್ವತ್ರಿಕ ರಜಾ 
ದಿನಗಳಾಗಿರುವಲ್ಲಿ ಆ ದಿನಾಂಕಕ್ಕೆ ಬದಲಾಗಿ ಮುಂದಿನ ಕೆಲಸದ ದಿನವನ್ನು ಪರಿಗಣಿಸಲಾಗುವುದೆಂದು ಸೂಚಿಸಲಾಗಿದೆ. 

ಸೂಚನೆ : 

1) ಇ.ಎಂ.ಡಿ.ಯನ್ನು ಕರ್ನಾಟಕ ಸರ್ಕಾರದ ಟ್ರೆಜರಿ ಚಲನ್‌, ಡಿಮ್ಕಾಂಡ್‌ ಡ್ರಾಫ್ಟ್‌, ನ್ಯಾಷನಲ್‌ ಸೇವಿಂಗ್ಸ್‌ ಸರ್ಟಿಫಿಕೇಟ್‌ ರೂಪದಲ್ಲಿ 
ಸೂಚಿಸಿರುವ ಹಣಕ್ಕೆ ತಕ್ಕಂತೆ ಕಾರ್ಯನಿರ್ವಾಹಕ ಇಂಜಿನಿಯರ್‌, ಕೋಲಾರ ವಿಭಾಗ, ಸಂಪರ್ಕ ಮತ್ತು ಕಟ್ಟಡಗಳು, ಕೋಲಾರ, 
ಇವರ ಹೆಸರಿನಲ್ಲಿ ಪಾವತಿ ಮಾಡುವುದು. 

2) ಯಾವುದೇ ನಿಬಂಧನೆಗಳನ್ನೊಳಗೊಂಡ ಟೆಂಡರುಗಳನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ. 

3) ಠೇವಣಿ ಕ್ರಮಬದ್ಧತೆಯ (ವ್ಯಾಲಿಡಿಟಿ ಪೀರಿಯಡ್‌) ತೊಂಬತ್ತು ದಿವಸಗಳ ಅವಧಿಯನ್ನು ಒಳಗೊಂಡಿರಬೇಕಾಗಿರುತ್ತದೆ. 

4) ಅಂದಾಜು ಮೊತ್ತ ಹೆಚ್ಚುವರಿಯಾದಲ್ಲಿ ಇ.ಎಂ.ಡಿ. ವ್ಯತ್ಯಾಸದ ಮೊತ್ತವನ್ನು ಯಶಸ್ವಿ ಟೆಂಡರುದಾರರು ಕರಾರು ಮುಚ್ಚಳಿಕೆ 
ಸಮಯದಲ್ಲಿ ಪಾವತಿ ಮಾಡಬೇಕು. 

















ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ೧೨೨೭ 
ಕ್ರಮ ಕೆಲಸದ ಹೆಸರು ಟೆಂಡರ್‌ಗಿಟ್ಟ | ಇ.ಎಂ.ಡಿ. ಟೆಂಡರ್‌ ಕರಾರುದಾರರ ಕಾಮಗಾರಿಯನ್ನು ಸಂಜೆ 5.30 ಸಂಜೆ 5.30 ಸಂಜೆ 4.00 
ಸಂಖ್ಯೆ ಮೊತ್ತ ರೂ. ರೂ. ದಾಖಲೆಗಳ ವೆಚ್ಚ ವರ್ಗ ಪೂರ್ಣಗೊಳಿಸಲು | ವರೆಗೆ ಅರ್ಜಿ ವರೆಗೆ ಟೆಂಡರ್‌ ಗಂಟೆವರೆಗೆ 
ಲಕ್ಷಗಳಲ್ಲಿ (ಈ ಹಣವನ್ನು ಗೊತ್ತಪಡಿಸಲಾದ | ಸ್ವೀಕಾರದ | ದಾಖಲೆಗಳನ್ನು | ಟೆಂಡರ್‌ಗಳನ್ನು 
ಹಿಂದಿರುಗಿಸುವುದಿಲ್ಲ ಕಾಲಾವಧಿ ಕಡೆಯ ನೀಡುವ ಕಡೆಯ ಸ್ವೀಕರಿಸುವ 
ಹಾಗೂ ಮಳೆಗಾಲ ಸೇರಿ ದಿನಾಂಕ ದಿನಾಂಕ ಕಡೆಯ 
ವರ್ಗಾಯಿಸುವುದಿಲ್ಲ ಒಟ್ಟು ದಿನಾಂಕ 
1 2 3 4 5 6 7 8 9 10 
1 ಕೋಲಾರ ಜಿಲ್ಲೆ, ಗೌರಿಬಿದನೂರು ತಾ. ವಿದುರಾಶ್ವತ - 39.80 39800.00 | ರೂ. 4000.00 + 1ನೇ ದರ್ಜೆ 3 ತಿಂಗಳು 26.10.2006 | 28.10.2006 30.10.2006 
ಇಡಗೂರು ರಸ್ತೆಯ ಸರಪಳಿ 0.00 ರಿಂದ 5.00 ಕಿಮೀವರೆಗೆ ಇತರೆ ತೆರಿಗೆಗಳು 
ರಸ್ತೆ ಅಭಿವೃದ್ಧಿ ಕಾಮಗಾರಿ 
































A) ಟೆಂಡರ್‌ ಫಾರಂಗಳಿಗಾಗಿ ಮನವಿ ಸಲ್ಲಿಸುವ ಗುತ್ತಿಗೆದಾರರು ತಮ್ಮ ಅರ್ಜಿಯೊಂದಿಗೆ ಈ ಕೆಳಕಂಡ ಮಾಹಿತಿಯನ್ನು ಹಾಜರುಪಡಿಸಬೇಕು, ಹಾಜರುಪಡಿಸಲು ವಿಫಲರಾದಲ್ಲಿ ಅಂತಹ ಗುತ್ತಿಗೆದಾರರ ಅರ್ಜಿಗಳನ್ನು (ಮನವಿಯನ್ನು) 
ನೇರವಾಗಿ ನೀರಾಕರಿಸಲಾಗುವುದು. 

1. 2005-10ನೇ ಸಾಲಿಗೆ ಲೋಕೋಪಯೋಗಿ ಇಲಾಖೆಯಲ್ಲಿ ಗುತ್ತಿಗೆ ನೊಂದಣಿ ಮತ್ತು ನವೀಕರಣ ಪ್ರಮಾಣ ಪತ್ರವನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು. 

2. ಈ ಕಾಮಗಾರಿಯ ಮಾದರಿಯ ಕಾಮಗಾರಿಗಳನ್ನು ಸಕಾಲದಲ್ಲಿ ಪುರೈಸಿರುವ ಬಗ್ಗೆ ಪ್ರಮಾಣ ಪತ್ರ / ಕಾಮಗಾರಿಯ ಯೋಗ್ಯತಾ ಪ್ರಮಾಣ ಪತ್ರವನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು. 
8) ಭರ್ತಿ ಮಾಡಿದ ಟೆಂಡರ್‌ಗಳೊಂದಿಗೆ ಗುತ್ತಿಗೆದಾರರು ಸಲ್ಲಿಸಬೇಕಾಗಿರುವ ದಾಖಲೆಗಳು. 

1. ನಿಗದಿತ ಇ.ಎಂ.ಡಿ. ಯನ್ನು ಈ ಕೆಳಗೆ ಸೂಚಿಸಿರುವವರಿಗೆ ಡಿಮ್ಕಾಂಡ್‌ ಡ್ರಾಫ್ಟ್‌ ದ್ವಿಪ್ರತಿಯಲ್ಲಿ ಟ್ರೆಜರಿ ಚಲನನ್ನು ಅಥವಾ ಎನ್‌.ಎಸ್‌.ಸಿ ಬ್ಯಾಂಕ್‌ ಗ್ಯಾರಂಟಿಗಳನ್ನು ಈ ಕೆಳಗೆ ಸಹಿ ಮಾಡಿರುವವರಿಗೆ 
ಪಾವತಿಯಾಗುವಂತೆ ಪ್ಲೆಡ್ಡ ಮಾಡಿ ಟೆಂಡರ್‌ನೊಂದಿಗೆ ಸಲ್ಲಿಸುವುದು ಹಾಗೆ ಮಾಡಲು ತಪ್ಪಿದಲ್ಲಿ ಟೆಂಡರ್‌ ಅನ್ನು ತಿರಸ್ಕರಿಸಲಾಗುವುದು. 

2. ಗುತ್ತಿಗೆದಾರರು ನೊಂದಾಣಿ ಮತ್ತು ನವೀಕರಣ ಪ್ರಮಾಣ ಪತ್ರದ ದಾಖಲೆಗಳನ್ನು ಗೆಜೆಟೆಡ್‌ ಅಧಿಕಾರಿಯಿಂದ ಕ್ರಮವಾಗಿ ಪ್ರಮಾಣೀಕರಿಸಿ ಟೆಂಡರ್‌ನೊಂದಿಗೆ ಸಲ್ಲಿಸುವುದು. 

3. ಗುತ್ತಿಗೆದಾರರು ನಿರ್ವಹಿಸಿ ತೃಪ್ತಿಕರವಾಗಿ ಪೂರ್ಣಗೊಳಿಸಿರುವ ಕಾಮಗಾರಿಗಳ ಯೋಗ್ಯತಾ ಪ್ರಮಾಣ ಪತ್ರವನ್ನು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ್‌ ಅಥವಾ ಕಾರ್ಯನಿರ್ವಾಹಕ ಇಂಜಿನಿಯರ್‌ರವರಿಂದ 
ದೃಡೀಕರಿಸಿ ಟೆಂಡರ್‌ನೊಂದಿಗೆ ಸಲ್ಲಿಸುವುದು. 

4. ಗುತ್ತಿಗೆದಾರರು ವ್ಯಾಟ್‌ ಸಂಖ್ಯೆಯನ್ನು ಪಡೆದಿರುವ ಬಗ್ಗೆ ಪೂರಾವೆಗಳನ್ನು ಟೆಂಡರ್‌ನೊಂದಿಗೆ ಸಲ್ಲಿಸಬೇಕು. 
0) ಸೂಚನೆ: 

1) ಯಾವ ಕಾರಣವನ್ನು ಸಹಾ ನೀಡದೆ ಯಾವುದೇ ಅಥವಾ ಎಲ್ಲಾ ಟೆಂಡರ್‌ಗಳನ್ನು ನಿರಾಕರಿಸುವ ಅಧಿಕಾರವನ್ನು ಟೆಂಡರ್‌ ಸ್ವೀಕರಿಸುವ ಸಮರ್ಥ ಅಧಿಕಾರಿಯವರು ಕಾದಿರಿಸಿಕೊಂಡಿರುತ್ತಾರೆ. 

2) ಟೆಂಡರ್‌ ಫಾರಂಗಳನ್ನು ನೀಡುವ ಸಮಯದಲ್ಲಿ ಗುತ್ತಿಗೆದಾರರು ತಮ್ಮ ಪಾಸ್‌ ಪುಸ್ತಕವನ್ನು ತಂದು ಅದರಲ್ಲಿ ರೆಕಾರ್ಡ್‌ ಮಾಡಿಸಿಕೊಳ್ಳತಕ್ಕದ್ದು. ಇಲ್ಲದಿದ್ದರೆ ಟೆಂಡರ್‌ ಫಾರಂಗಳಿಗಾಗಿ ಹಣ ಪಾವತಿ ಮಾಡಿದ್ದರೂ ಸಹಾ 
ಟೆಂಡರ್‌ ಫಾರಂಗಳನ್ನು ನೀಡುವುದಿಲ್ಲ ಹಾಗೂ ಟೆಂಡರ್‌ ಫಾರಂ ಬೆಲೆಯನ್ನು ಹಿಂದಿರುಗಿಸುವುದಿಲ್ಲ. 

3) ಭರ್ತಿ ಮಾಡಲ್ಪಟ್ಟ ಟೆಂಡರ್‌ ನಮೂನೆಗಳನ್ನು ಟೆಂಡರ್‌ ಪೆಟ್ಟಿಗೆಗೆ ಹಾಕುವ ಸಮಯದಲ್ಲಿ ಗುತ್ತಿಗೆದಾರರು ತಮ್ಮ ಪಾಸ್‌ ಪುಸ್ತಕದಲ್ಲಿ ಸಂಭಂಧ ಪಟ್ಟವರಿಂದ ರೆಕಾರ್ಡ್‌ ಮಾಡಿಸಿಕೊಳ್ಳತಕ್ಕದ್ದು, ಇಲ್ಲದ ಪಕ್ಷದಲ್ಲಿ ಭರ್ತಿ 
ಮಾಡಿದ ಟೆಂಡರ್‌ ಫಾರಂಗಳನ್ನು ಟೆಂಡರ್‌ ಪೆಟ್ಟಿಗೆಗೆ ಹಾಕಲು ಅವಕಾಶ ನೀಡುವುದಿಲ್ಲ. 

ಸದರಿ ವಿಷಯದಲ್ಲಿ ಹೆಚ್ಚಿನ ವಿಷಯಗಳಿಗೆ ಈ ಕಛೇರಿಯ ಕೆಲಸದ ವೇಳೆಯಲ್ಲಿ ಪಡೆಯಲು ಕೋರಿದೆ. 

ಕಾರ್ಯನಿರ್ವಾಹಕ ಇಂಜಿನಿಯರ್‌, 


ಪಿ.ಆರ್‌. 595 ಲೋ.ಇ. ವಿಭಾಗ, ಕೋಲಾರ. 





೧೨೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ಭಾಗ - ೫ 





ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿ, ಪ್ರಾದೇಶಿಕ ಅರಣ್ಯ ವಿಭಾಗ, ತುಮಕೂರು 
ಅರಣ್ಯ ಕಾಮಗಾರಿಗಳ ಟೆಂಡರ್‌ 
ಸಂಖ್ಯೆ: ಎ.ಅಕಾ. / ಟೆಂಡರ್‌ / ವಿವ.8 / 2006-07, ದಿನಾಂಕ: 10ನೇ ಅಕ್ಟೋಬರ್‌ 2006 
ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯ ಪಡಿಸುವುದೇನೆಂದರೆ 2006-07 ನೇ ಸಾಲಿನಲ್ಲಿ ತುಮಕೂರು ಪ್ರಾದೇಶಿಕ ಅರಣ್ಯ ವಿಭಾಗದ ವ್ಯಾಪ್ತಿಗೆ ಒಳಪಡುವ ವಲಯಗಳಲ್ಲಿನ ಈ ಕೆಳಕಂಡ ಮುಂಗಡ 
ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಈ ವಿಭಾಗದಲ್ಲಿ 2006-07 ನೇ ಸಾಲಿಗೆ ನೊಂದಾಯಿಸಿದ ಅರಣ್ಯ ಗುತ್ತಿಗೆದಾರರಿಂದ ಪ್ರತಿಯೊಂದು ಕಾಮಗಾರಿಗೆ ಪ್ರತ್ಯೇಕವಾಗಿ ವಲಯವಾರು ಮೊಹರಾದ ಪ್ರತಿ 
ಕಾಮಗಾರಿಗೆ ಶೇಕಡಾವಾರು ಟೆಂಡರ್‌ ಕರೆಯಲಾಗಿದೆ ಭರ್ತಿ ಮಾಡಿದ ಟೆಂಡರ್‌ ಫಾರಂಗಳನ್ನು ದಿನಾಂಕ: 26.10.2006 ರಂದು 3.00 ಗಂಟೆಯವರೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ತುಮಕೂರು ವಿಭಾಗ, 
ತುಮಕೂರು ಅಥವಾ ಅವರಿಂದ ನಿಯೋಜಿಸಲ್ಪಟ್ಟ ಅಧಿಕಾರಿಗಳು ಸ್ವೀಕರಿಸುವರು. 

















ಷೆಡ್ಯೂಲ್‌ 
ಕ್ರ. ಟೆಂಡರ್‌ ಹೊರಡಿಸಿದ ಟೆಂಡರ್‌ ವಲಯ ಯೋಜನೆ ಕಾಮಗಾರಿ ವಿವರ ಸ್ಥ ಮಾದರಿ ಭೌತಿಕ ಅಂದಾಜು ನಿಗಧಿ 
ಸಂ. ಪ್ರಾಧಿಕಾರ ಕ್ರಮಾಂಕ ಹಾಗೂ ಪರಿಮಾಣ ಮೊತ್ತ ಪಡಿಸಿದ 
ದಿನಾಂಕ (ಹೆ/ಕಿ. ಇಎಂಡಿ 
ಮೀಗಳಲ್ಲಿ) ಮೊತ್ತ 
1 2 3 4 5 6 7 8 9 10 11 
1 ಉಪ ಅರಣ್ಯ ಎ.ಅಕಾ.ಟೆಂಡರ್‌.ವಿವ ಗುಬ್ಬಿ KSFMBC |1 | ೨೦೦೬-೦೭ ನೇ ಸಾಲಿನಲ್ಲಿ | ಮಂಚಲ್‌ದೊರೆ 02 40 316000 | 7900 
ಸಂರಕ್ಷಣಾಧಿಕಾರಿ, ೮/೨೦೦೬-೦೭ ಮುಂಗಡ ಕಾಮಗಾರಿಗಳು (ಪಿಟ್ಸ್‌ | ಎಸ್‌ಎಫ್‌ 
ಪ್ರಾದೇಶಿಕ ವಿಭಾಗ ದಿನಾಂಕಃ ೧೦-೧೦- ಅಗೆತ, ಜಾನುವಾರು ನಿರೋಧಕ | ನಾಗರಕಲ್‌ 
ತುಮಕೂರು ೨೦೦೬ ಕಂದಕಗಳನ್ನು ಮ್ಯಾನ್ಯುಯಲ್‌ ಅಥವಾ | ಪ್ರದೇಶ 
ಜೆಸಿಬಿ ಯಂತ್ರದ ಮೂಲಕ 
ತೆಗೆಯುವುದು) 
-" - ಗುಬ್ಬಿ ಎಸೆ 2) | ೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು | ಮಂಚಲ್‌ದೊರೆ 02 40 110200 | 2755 
ಸಂರಕ್ಷಣಾ ಕಾಮಗಾರಿಗಳಾದ | ಎಸ್‌ಎಫ್‌ 


[18180000 ಅಥವಾ ಮತ್ತು | ನಾಗರಕಲ್‌ 


Perclation pond, Gully | ಪ್ರದೇಶ 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 





i -- ಗುಬ್ಬಿ ಲೆ 3) | ೨೦೦೬-೦೭ ನೇ ಸಾಲಿನಲ್ಲಿ | ಮಂಚಲ್‌ದೊರೆ 02 35 276500 | 6913 

ಮುಂಗಡ ಕಾಮಗಾರಿಗಳು (ಪಿಟ್ಸ್‌ | ಎಸ್‌ಎಫ್‌ 
ಅಗೆತ್ತ ಜಾನುವಾರು ನಿರೋಧಕ | (ಗರಿಕೆಗುಡ್ಡ 
ಕಂದಕಗಳನ್ನು ಮ್ಯಾನ್ಯುಯಲ್‌ ಅಥವಾ | ಪ್ರದೇಶ) 
ಜೆಸಿಬಿ ಯಂತ್ರದ ಮೂಲಕ 
ತೆಗೆಯುವುದು) 









































ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ 


೧೨, 


೨೦೦೬ 


೧೨೨೯ 








1 2 


3 


5 


6 


J 


10 


11 





ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, 
ಪ್ರಾದೇಶಿಕ ವಿಭಾಗ 
ತುಮಕೂರು 














ಎ.ಅಕಾ.ಟೆಂಡರ್‌.ವಿವ 
ಆ/೨೦೦೬-೦೭ 
ದಿನಾಂಕಃ ೧೦-೧೦- 
೨೦೦೬ 


ಗುಬ್ಬಿ 


KSFMBC 


4) 


೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 


ಮಂಚಲ್‌ದೊರೆ 
ಎಸ್‌ಎಫ್‌ 
(ಗರಿಕೆಗುಡ್ಡ 
ಪ್ರದೇಶ) 


02 


35 


96425 


2410 





ಪಾವಗಡ 


೨೦೦೬-೦೭ ನೇ ಸಾಲಿನಲ್ಲಿ 
ಮುಂಗಡ ಕಾಮಗಾರಿಗಳು (ಪಿಟ್ಸ್‌ 
ಅಗೆತ, ಜಾನುವಾರು ನಿರೋಧಕ 
ಕಂದಕಗಳನ್ನು ಮ್ಯಾನ್ಯುಯಲ್‌ ಅಥವಾ 
ಜೆಸಿಬಿ ಯಂತ್ರದ ಮೂಲಕ 
ತೆಗೆಯುವುದು) 


ಕಾಮನದುರ್ಗ 
ಎಸ್‌ಎಫ್‌ 
(ರಾಂಪೇಟೆ 
ಪ್ರದೇಶ) 


02 


40 


316000 


7900 





ಪಾವಗಡ 


೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ Perclation 


pond, Gully checks, Check 
dam and Earthen bunds of 
required No. ನಿರ್ಮಾಣ 
ಮಾಡುವುದು 


ಕಾಮನದುರ್ಗ 
ಎಸ್‌ಎಫ್‌ 
(ರಾಂಪೇಟೆ 
ಪ್ರದೇಶ) 


02 


40 


110200 


21755 





ಪಾವಗಡ 


೨೦೦೬-೦೭ ನೇ ಸಾಲಿನಲ್ಲಿ 
ಮುಂಗಡ ಕಾಮಗಾರಿಗಳು (ಪಿಟ್ಸ್‌ 
ಅಗೆತ, ಜಾನುವಾರು ನಿರೋಧಕ 
ಕಂದಕಗಳನ್ನು ಮ್ಯಾನ್ಯುಯಲ್‌ ಅಥವಾ 
ಜೆಸಿಬಿ ಯಂತ್ರದ ಮೂಲಕ 
ತೆಗೆಯುವುದು) 


ಕಾಮನದುರ್ಗ 
ಎಸ್‌ಎಫ್‌ 
(ನೀಲಮ್ಮನಹಳ್ಳಿ 
ಪ್ರದೇಶ) 


02 


35 


2176500 


6913 








ಪಾವಗಡ 





8) 








೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 





ಕಾಮನದುರ್ಗ 
ಎಸ್‌ಎಫ್‌ 
(ನೀಲಮ್ಮನಹಳ್ಳಿ 
ಪ್ರದೇಶ) 





02 





35 





96425 





2410 








೧೨೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ 


ಭಾಗ - ೫ 











1 2 


3 


5 


7 


10 


11 





ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, 
ಪ್ರಾದೇಶಿಕ ವಿಭಾಗ 
ತುಮಕೂರು 





ಎ.ಅಕಾ.ಟೆಂಡರ್‌.ವಿವ 
ಆ/೨೦೦೬-೦೭ 
ದಿನಾಂಕಃ ೧೦-೧೦- 
೨೦೦೬ 





ಗುಬ್ಬಿ 


KSFMBC 


9) 


೨೦೦೬-೦೭ ನೇ ಸಾಲಿನಲ್ಲಿ 
ಮುಂಗಡ ಕಾಮಗಾರಿಗಳಾದ (ಪಿಟ್ಸ್‌ 
vnೆs Ripping by D-80 
buldozer, Dozing ಜಾನುವಾರು 
ನಿರೋಧಕ ಕಂದಕಗಳನ್ನು 
ಮ್ಯಾನ್ಯುಯಲ್‌ ಅಥವಾ ಜೆಸಿಬಿ 
ಯಂತ್ರದ ಮೂಲಕ ತೆಗೆಯುವುದು) 


ಮಂಚಲ್‌ದೊರೆ 
ಎಸ್‌ಎಫ್‌ 
(ಕೋಡಿಹಳ್ಳಿ 
ಪ್ರದೇಶ) 


04 


20 


424000 


10600 





ಗುಬ್ಬಿ 


10) 


೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 


ಮಂಚಲ್‌ದೊರೆ 


ಎಸ್‌ಎಫ್‌ 


04 


40 


146400 


3660 





ಮದುಗಿರಿ 


11) 


೨೦೦೬-೦೭ ನೇ ಸಾಲಿನಲ್ಲಿ 
ಮುಂಗಡ ಕಾಮಗಾರಿಗಳಾದ (ಪಿಟ್ಸ್‌ 
vnೆs Ripping by D-80 
buldozer, Dozing ಜಾನುವಾರು 
ನಿರೋಧಕ ಕಂದಕಗಳನ್ನು 
ಮ್ಮಾನ್ಮುಯಲ್‌ ಅಥವಾ ಜೆಸಿಬಿ 
ಯಂತ್ರದ ಮೂಲಕ ತೆಗೆಯುವುದು) 


ಜಾನಕಲ್‌ 


ಎಸ್‌.ಎಫ್‌. 


04 


40 


424000 


10600 





ಮಧುಗಿರಿ 


12) 


೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 


ಜಾನಕಲ್‌ 


ಎಸ್‌.ಎಫ್‌. 


04 


40 


146400 


3660 








ಶಿರಾ 








13) 





೨೦೦೬-೦೭ ನೇ ಸಾಲಿನಲ್ಲಿ 
ಮುಂಗಡ ಕಾಮಗಾರಿಗಳಾದ (ಪಿಟ್ಸ್‌ 
vnೆs Ripping by D-80 
buldozer, Dozing ಜಾನುವಾರು 
ನಿರೋಧಕ ಕಂದಕಗಳನ್ನು 
ಮ್ಮಾನ್ಮುಯಲ್‌ ಅಥವಾ ಜೆಸಿಬಿ 
ಯಂತ್ರದ ಮೂಲಕ ತೆಗೆಯುವುದು) 





ಮುದಿಗೆರೆ 


ಎಸ್‌.ಎಫ್‌ 





04 





40 





424000 





10600 








ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ 


ಅಕ್ಟೋಬರ್‌ ೧೨, ೨೦೦೬ 


೧೨೩೧ 








1 2 





ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, 
ಪ್ರಾದೇಶಿಕ ವಿಭಾಗ 
ತುಮಕೂರು 











3 


5 


6 


10 


11 








ಎ.ಅಕಾ.ಟೆಂಡರ್‌.ವಿವ 
ಆ/೨೦೦೬-೦೭ 
ದಿನಾಂಕಃ ೧೦-೧೦- 


೨೦೦೬ 


ಶಿರಾ 


KSFMBC 


14) 


೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತು 


Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 


ಮುದಿಗೆರೆ 


ಎಸ್‌.ಎಫ್‌ 


04 


40 


146400 


3660 





ಪಾವಗಡ 


15) 


೨೦೦೬-೦೭ ನೇ ಸಾಲಿನಲ್ಲಿ 
ಮುಂಗಡ ಕಾಮಗಾರಿಗಳಾದ (ಪಿಟ್ಸ್‌ 
vnೆs Ripping by D-80 
buldozer, Dozing ಜಾನುವಾರು 
ನಿರೋಧಕ ಕಂದಕಗಳನ್ನು 
ಮ್ಯಾನ್ಯುಯಲ್‌ ಅಥವಾ ಜೆಸಿಬಿ 
ಯಂತ್ರದ ಮೂಲಕ ತೆಗೆಯುವುದು) 


ನಿಡಗಲ್‌ 


ಎಸ್‌.ಎಫ್‌ 


04 


40 


424000 


10600 





ಪಾವಗಡ 


16) 


೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 


ನಿಡಗಲ್‌ 


ಎಸ್‌.ಎಫ್‌ 


04 


20 


146400 


3660 





ತಿಪಟೂರು 


17) 


೨೦೦೬-೦೭ ನೇ ಸಾಲಿನಲ್ಲಿ 
ಮುಂಗಡ ಕಾಮಗಾರಿಗಳಾದ (ಪಿಟ್ಸ್‌ 
vnೆs Ripping by D-80 
buldozer, Dozing ಜಾನುವಾರು 
ನಿರೋಧಕ ಕಂದಕಗಳನ್ನು 
ಮ್ಯಾನ್ಯುಯಲ್‌ ಅಥವಾ ಜೆಸಿಬಿ 
ಯಂತ್ರದ ಮೂಲಕ ತೆಗೆಯುವುದು) 


ಹಾಲ್ಕುರ್ಕೆ 


ಎಸ್‌.ಎಫ್‌ 


04 


20 


424000 


10600 








ತಿಪಟೂರು 








18) 





೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 





ಹಾಲ್ಕುರ್ಕೆ 


ಎಸ್‌.ಎಫ್‌ 





04 





40 





146400 





3660 








೧೨೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, 


೨೦೦೬ 


ಭಾಗ - ೫ 








1 2 


3 


5 


J 


10 


11 





ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, 
ಪ್ರಾದೇಶಿಕ ವಿಭಾಗ 
ತುಮಕೂರು 























ಎ.ಅಕಾ.ಟೆಂಡರ್‌.ವಿವ 
ಆ/೨೦೦೬-೦೭ 
ದಿನಾಂಕಃ ೧೦-೧೦- 
೨೦೦೬ 


ಕುಣಿಗಲ್‌ 


KSFMBC 


19) 


೨೦೦೬-೦೭ ನೇ 
ಮುಂಗಡ ಕಾಮಗಾರಿಗಳಾದ (ಪಿಟ್ಸ್‌ 
vnೆs Ripping by D-80 
buldozer, Dozing ಜಾನುವಾರು 
ನಿರೋಧಕ ಕಂದಕಗಳನ್ನು 
ಮ್ಯಾನ್ಯುಯಲ್‌ ಅಥವಾ ಜೆಸಿಬಿ 
ಯಂತ್ರದ ಮೂಲಕ ತೆಗೆಯುವುದು) 


ಸಾಲಿನಲ್ಲಿ 


ಆರ್‌.ಎಸ್‌.ಗುಡ್ಡ 


ಎಸ್‌.ಎಫ್‌. 


04 


25 


265000 


6625 





ಕುಣಿಗಲ್‌ 


20) 


೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 


ಆರ್‌.ಎಸ್‌.ಗುಡ್ಡ 


ಎಸ್‌.ಎಫ್‌. 


04 


25 


91500 


2287 





ಕುಣಿಗಲ್‌ 


21) 


೨೦೦೬-೦೭ ನೇ 
ಮುಂಗಡ ಕಾಮಗಾರಿಗಳಾದ (ಪಿಟ್ಸ್‌ 
vnೆs Ripping by D-80 
buldozer, Dozing ಜಾನುವಾರು 
ನಿರೋಧಕ ಕಂದಕಗಳನ್ನು 
ಮ್ಯಾನುಯಲ್‌ ಅಥವಾ ಜೆಸಿಬಿ 
ಯಂತ್ರದ ಮೂಲಕ ತೆಗೆಯುವುದು) 


ಸಾಲಿನಲ್ಲಿ 


ಆರ್‌.ಎಸ್‌.ಗುಡ್ಡ 


ಎಸ್‌.ಎಫ್‌. 


04 


25 


265000 


6625 





ಕುಣಿಗಲ್‌ 


22) 


೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 


ಆರ್‌.ಎಸ್‌.ಗುಡ್ಡ 


ಎಸ್‌.ಎಫ್‌. 


04 


25 


91500 


2287 














23) 





೨೦೦೬-೦೭ ನೇ 
ಮುಂಗಡ ಕಾಮಗಾರಿಗಳಾದ (ಪಿಟ್ಸ್‌ 
vnೆs Ripping by D-80 
buldozer, Dozing ಜಾನುವಾರು 
ನಿರೋಧಕ ಕಂದಕಗಳನ್ನು 
ಮ್ಮಾನ್ಮುಯಲ್‌ ಅಥವಾ ಜೆಸಿಬಿ 
ಯಂತ್ರದ ಮೂಲಕ ತೆಗೆಯುವುದು) 


ಸಾಲಿನಲ್ಲಿ 





ಬುಕ್ಕಾಪಟ್ಟಣ 
ಎಸ್‌ಎಫ್‌ 
(ಹೊಸಹಳ್ಳಿ 
ಪ್ರದೇಶ-ಭಾಗ-೧) 





04 





25 





265000 





6625 








ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ 


೧೨೩೩ 








2 


3 


5 


6 


7 


10 


11 











ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, 
ಪ್ರಾದೇಶಿಕ ವಿಭಾಗ 
ತುಮಕೂರು 





ಎ.ಅಕಾ.ಟೆಂಡರ್‌.ವಿವ 
ಆ/೨೦೦೬-೦೭ 
ದಿನಾಂಕಃ ೧೦-೧೦- 


೨೦೦೬ 


KSFMBC 


24) 


೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 


ಬುಕ್ಕಾಪಟ್ಟಣ 
ಎಸ್‌ಎಫ್‌ 
(ಹೊಸಹಳ್ಳಿ 
ಪ್ರದೇಶ-ಭಾಗ-೧) 


04 


25 


91500 


2287 





25) 


೨೦೦೬-೦೭ ನೇ ಸಾಲಿನಲ್ಲಿ 
ಮುಂಗಡ ಕಾಮಗಾರಿಗಳಾದ (ಪಿಟ್ಸ್‌ 
vnೆs Ripping by D-80 
buldozer, Dozing ಜಾನುವಾರು 
ನಿರೋಧಕ ಕಂದಕಗಳನ್ನು 
ಮ್ಯಾನುಯಲ್‌ ಅಥವಾ ಜೆಸಿಬಿ 
ಯಂತ್ರದ ಮೂಲಕ ತೆಗೆಯುವುದು) 


ಬುಕ್ಕಾಪಟ್ಟಣ 
ಎಸ್‌ಎಫ್‌ 
(ಹೊಸಹಳ್ಳಿ 
ಪ್ರದೇಶ-ಭಾಗ-೨) 


04 


25 


265000 


6625 





26) 


೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 


ಬುಕ್ಕಾಪಟ್ಟಣ 
ಎಸ್‌ಎಫ್‌ 
(ಹೊಸಹಳ್ಳಿ 
ಪ್ರದೇಶ-ಭಾಗ-೨) 


04 


25 


91500 


2287 





27) 


೨೦೦೬-೦೭ ನೇ ಸಾಲಿನಲ್ಲಿ 
ಮುಂಗಡ ಕಾಮಗಾರಿಗಳಾದ (ಪಿಟ್ಸ್‌ 
vnೆs Ripping by D-80 
buldozer, Dozing ಜಾನುವಾರು 
ನಿರೋಧಕ ಕಂದಕಗಳನ್ನು 
ಮ್ಯಾನ್ಯುಯಲ್‌ ಅಥವಾ ಜೆಸಿಬಿ 
ಯಂತ್ರದ ಮೂಲಕ ತೆಗೆಯುವುದು) 


ಬುಕ್ಕಾಪಟ್ಟಣ 
ಎಸ್‌ಎಫ್‌ 
(ಜಾನಕಲ್‌ 
ಪ್ರದೇಶ) 


04 


25 


265000 


6625 














28) 





೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 





ಬುಕ್ಕಾಪಟ್ಟಣ 
ಎಸ್‌ಎಫ್‌ 
(ಜಾನಕಲ್‌ 
ಪ್ರದೇಶ) 





04 





25 





91500 





2287 








ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, 


೨೦೦೬ 


ಭಾಗ - ೫ 








2 


3 


5 


7 


10 


11 











ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, 
ಪ್ರಾದೇಶಿಕ ವಿಭಾಗ 
ತುಮಕೂರು 


ಎ.ಅಕಾ.ಟೆಂಡರ್‌.ವಿವ 
ಆ/೨೦೦೬-೦೭ 
ದಿನಾಂಕಃ ೧೦-೧೦- 
೨೦೦೬ 





ಚಿ.ನಾ.ಹಳ್ಳಿ 


KSFMBC 


29) 


೨೦೦೬-೦೭ ನೇ 
ಮುಂಗಡ ಕಾಮಗಾರಿಗಳಾದ (ಪಿಟ್ಸ್‌ 
vnೆs Ripping by D-80 
buldozer, Dozing ಜಾನುವಾರು 
ನಿರೋಧಕ ಕಂದಕಗಳನ್ನು 
ಮ್ಯಾನ್ಯುಯಲ್‌ ಅಥವಾ ಜೆಸಿಬಿ 
ಯಂತ್ರದ ಮೂಲಕ ತೆಗೆಯುವುದು) 


ಸಾಲಿನಲ್ಲಿ 


ತೀರ್ಥರಾಂಪುರ 


ಎಸ್‌.ಎಫ್‌. 


04 


25 


265000 


6625 





ಚಿ.ನಾ.ಹಳ್ಳಿ 


30) 


೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 


ತೀರ್ಥರಾಂಪುರ 


ಎಸ್‌.ಎಫ್‌. 


04 


25 


91500 


2287 





ತುಮಕೂರು 


31) 


೨೦೦೬-೦೭ ನೇ 
ಮುಂಗಡ ಕಾಮಗಾರಿಗಳು (ಪಿಟ್ಸ್‌ 
ಅಗೆತ, ಜಾನುವಾರು ನಿರೋಧಕ 
ಕಂದಕಗಳನ್ನು ಮ್ಯಾನ್ಯುಯಲ್‌ ಅಥವಾ 
ಜೆಸಿಬಿ ಯಂತ್ರದ ಮೂಲಕ 
ತೆಗೆಯುವುದು) 


ಸಾಲಿನಲ್ಲಿ 


ದೇವರಾಯನದುರ್ಗ 
ಮೀ.ಅ. 


05 


25 


197500 


4937 





ತುಮಕೂರು 


32) 


೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 


ದೇವರಾಯನದುರ್ಗ 
ಮೀ.ಅ. 


05 


25 


99225 


2480 








ಗುಬ್ಬಿ 








33) 





೨೦೦೬-೦೭ ನೇ 
ಮುಂಗಡ ಕಾಮಗಾರಿಗಳು (ಪಿಟ್ಸ್‌ 
ಅಗೆತ, ಜಾನುವಾರು ನಿರೋಧಕ 
ಕಂದಕಗಳನ್ನು ಮ್ಯಾನ್ಯುಯಲ್‌ ಅಥವಾ 
ಜೆಸಿಬಿ ಯಂತ್ರದ ಮೂಲಕ 
ತೆಗೆಯುವುದು) 


ಸಾಲಿನಲ್ಲಿ 





ಹರಗಲದೇವಿಗುಡ್ಡ 


ಎಸ್‌.ಎಫ್‌. 





05 





25 





197500 





4937 








ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ 


೧೨೩೫ 








2 


3 


5 


6 


7 


10 


11 











ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, 
ಪ್ರಾದೇಶಿಕ ವಿಭಾಗ 
ತುಮಕೂರು 





ಎ.ಅಕಾ.ಟೆಂಡರ್‌.ವಿವ 
ಆ/೨೦೦೬-೦೭ 
ದಿನಾಂಕಃ ೧೦-೧೦- 


೨೦೦೬ 


ಗುಬ್ಬಿ 


KSFMBC 


34) 


೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 


ಹರಗಲದೇವಿಗುಡ್ಡ 


ಎಸ್‌.ಎಫ್‌. 


05 


25 


99225 


2480 





ಕುಣಿಗಲ್‌ 


35) 


೨೦೦೬-೦೭ ನೇ ಸಾಲಿನಲ್ಲಿ 
ಮುಂಗಡ ಕಾಮಗಾರಿಗಳು (ಪಿಟ್ಸ್‌ 
ಅಗೆತ, ಜಾನುವಾರು ನಿರೋಧಕ 
ಕಂದಕಗಳನ್ನು ಮ್ಯಾನ್ಯುಯಲ್‌ ಅಥವಾ 
ಜೆಸಿಬಿ ಯಂತ್ರದ ಮೂಲಕ 
ತೆಗೆಯುವುದು) 


ಕೆಂಕೆರೆ ಎಸ್‌.ಎಫ್‌. 


05 


25 


197500 


4937 





ಕುಣಿಗಲ್‌ 


36) 


೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 


ಕೆಂಕೆರೆ ಎಸ್‌.ಎಫ್‌. 


05 


25 


99225 


2480 





ಕುಣಿಗಲ್‌ 


37 


೨೦೦೬-೦೭ ನೇ ಸಾಲಿನಲ್ಲಿ 
ಮುಂಗಡ ಕಾಮಗಾರಿಗಳು (ಪಿಟ್ಸ್‌ 
ಅಗೆತ, ಜಾನುವಾರು ನಿರೋಧಕ 
ಕಂದಕಗಳನ್ನು ಮ್ಯಾನ್ಯುಯಲ್‌ ಅಥವಾ 
ಜೆಸಿಬಿ ಯಂತ್ರದ ಮೂಲಕ 
ತೆಗೆಯುವುದು) 


ಇಪ್ಪಾಡಿ 


ಎಸ್‌.ಎಫ್‌. 


05 


25 


197500 


4937 








ಕುಣಿಗಲ್‌ 








38) 





೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 





ಇಪ್ಪಾಡಿ 


ಎಸ್‌.ಎಫ್‌. 





05 





25 





99225 





2480 








ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, 


೨೦೦೬ 


ಭಾಗ - ೫ 








2 


3 


5 


7 


10 


11 























ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, 
ಪ್ರಾದೇಶಿಕ ವಿಭಾಗ 
ತುಮಕೂರು 


ಎ.ಅಕಾ.ಟೆಂಡರ್‌.ವಿವ 
ಆ/೨೦೦೬-೦೭ 
ದಿನಾಂಕಃ ೧೦-೧೦- 
೨೦೦೬ 





ಮಧುಗಿರಿ 


KSFMBC 


39) 


೨೦೦೬-೦೭ ನೇ 
ಮುಂಗಡ ಕಾಮಗಾರಿಗಳು (ಪಿಟ್ಸ್‌ 
ಅಗೆತ, ಜಾನುವಾರು ನಿರೋಧಕ 
ಕಂದಕಗಳನ್ನು ಮ್ಯಾನ್ಯುಯಲ್‌ ಅಥವಾ 
ಜೆಸಿಬಿ ಯಂತ್ರದ ಮೂಲಕ 
ತೆಗೆಯುವುದು) 


ಸಾಲಿನಲ್ಲಿ 


ಬಡವನಹಳ್ಳಿ 


ಎಸ್‌.ಎಫ್‌. 


05 


25 


197500 


4937 





ಮಧುಗಿರಿ 


40) 


೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 


ಇಷ 


ಎಸ್‌.ಎಫ್‌. 


05 


25 


99225 


2480 





ಶಿರಾ 


41) 


೨೦೦೬-೦೭ ನೇ 
ಮುಂಗಡ ಕಾಮಗಾರಿಗಳು (ಪಿಟ್ಸ್‌ 
ಅಗೆತ, ಜಾನುವಾರು ನಿರೋಧಕ 
ಕಂದಕಗಳನ್ನು ಮ್ಯಾನ್ಯುಯಲ್‌ ಅಥವಾ 
ಜೆಸಿಬಿ ಯಂತ್ರದ ಮೂಲಕ 
ತೆಗೆಯುವುದು) 


ಸಾಲಿನಲ್ಲಿ 


ರಂಗನಾಥಪುರ 


ಎಸ್‌.ಎಫ್‌. 


05 


25 


197500 


4937 





ಶಿರಾ 


42) 


೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 


ರಂಗನಾಥಪುರ 


ಎಸ್‌.ಎಫ್‌. 


05 


25 


99225 


2480 








ಪಾವಗಡ 








43) 





೨೦೦೬-೦೭ ನೇ 
ಮುಂಗಡ ಕಾಮಗಾರಿಗಳು (ಪಿಟ್ಸ್‌ 
ಅಗೆತ, ಜಾನುವಾರು ನಿರೋಧಕ 
ಕಂದಕಗಳನ್ನು ಮ್ಯಾನ್ಯುಯಲ್‌ ಅಥವಾ 
ಜೆಸಿಬಿ ಯಂತ್ರದ ಮೂಲಕ 
ತೆಗೆಯುವುದು) 


ಸಾಲಿನಲ್ಲಿ 





ವದನಕಲ್‌ 


ಎಸ್‌.ಎಫ್‌. 





05 





25 





197500 





4937 








ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ 


೧೨೩೭ 








1 2 


3 


5 


6 


10 


11 








ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, 
ಪ್ರಾದೇಶಿಕ ವಿಭಾಗ 
ತುಮಕೂರು 








ಎ.ಅಕಾ.ಟೆಂಡರ್‌.ವಿವ 
ಆ/೨೦೦೬-೦೭ 
ದಿನಾಂಕಃ ೧೦-೧೦- 


೨೦೦೬ 


ಪಾವಗಡ 


KSFMBC 


44) 


೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತು 


Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 


ವದನಕಲ್‌ 


ಎಸ್‌.ಎಫ್‌. 


05 


25 


99225 


2480 





ತಿಪಟೂರು 


45) 


೨೦೦೬-೦೭ ನೇ ಸಾಲಿನಲ್ಲಿ 
ಮುಂಗಡ ಕಾಮಗಾರಿಗಳು (ಪಿಟ್ಸ್‌ 
ಅಗೆತ, ಜಾನುವಾರು ನಿರೋಧಕ 
ಕಂದಕಗಳನ್ನು ಮ್ಯಾನ್ಯುಯಲ್‌ ಅಥವಾ 
ಜೆಸಿಬಿ ಯಂತ್ರದ ಮೂಲಕ 
ತೆಗೆಯುವುದು) 


ಹಾಲ್ಕುರ್ಕೆ 


ಎಸ್‌.ಎಫ್‌. 


05 


25 


197500 


4937 





ತಿಪಟೂರು 


46) 


೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತು 


Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 


ಹಾಲ್ಕುರ್ಕೆ 


ಎಸ್‌.ಎಫ್‌. 


05 


25 


99225 


2480 





ತಿಪಟೂರು 


೧೧೯ 


47) 


೨೦೦೬-೦೭ ನೇ ಸಾಲಿನಲ್ಲಿ 
ಮುಂಗಡ ಕಾಮಗಾರಿಗಳಾದ 
(Ripping by D-80 00160261, 
Mound formation ಜಾನುವಾರು 
ನಿರೋಧಕ ಕಂದಕಗಳನ್ನು 
ಮ್ಯಾನ್ಯುಯಲ್‌ ಅಥವಾ ಜೆಸಿಬಿ 
ಯಂತ್ರದ ಮೂಲಕ ತೆಗೆಯುವುದು) 


18 


174600 


4365 








ತಿಪಟೂರು 








48) 





೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತು 


Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 











18 





25686 





642 








೧೨೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ಭಾಗ - ೫ 














1 2 3 4 5 6 7 8 9 10 11 
ಉಪ ಅರಣ್ಯ ಎ.ಅಕಾ.ಟೆಂಡರ್‌.ವಿವ | ಕುಣಿಗಲ್‌ KFDF |49) | ೨೦೦೬-೦೭ ನೇ ಸಾಲಿನಲ್ಲಿ | ಉಲ್ಲಾಳಬೆಟ್ಟ 10 105000 | 2625 
ಸಂರಕ್ಷಣಾಧಿಕಾರಿ, ಆ೮/೨೦೦೬-೦೭ ಮುಂಗಡ ಕಾಮಗಾರಿಗಳಾದ (ಪಿಟ್ಸ್‌ | ಎಸ್‌.ಎಫ್‌. 
ಪ್ರಾದೇಶಿಕ ವಿಭಾಗ ದಿನಾಂಕಃ ೧೦-೧೦- vnೆs Ripping by D-80 
ತುಮಕೂರು ೨೦೦೬ buldozer, Dozing ಜಾನುವಾರು 

ನಿರೋಧಕ ಕಂದಕಗಳನ್ನು 


ಮ್ಯಾನ್ಯುಯಲ್‌ ಅಥವಾ ಜೆಸಿಬಿ 
ಯಂತ್ರದ ಮೂಲಕ ತೆಗೆಯುವುದು) 





(Encroachment evicted 
(area)) 

ಎ ಎಲೆ ಕುಣಿಗಲ್‌ ಎ 50) | ೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು | ಉಲಾಳಬೆಟ್ಟ 10 36600 915 
ಸಂರಕ್ಷಣಾ ಕಾಮಗಾರಿಗಳಾದ | ಎಸ್‌.ಎಫ್‌. 


Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 





- - ಚಿ.ನಾ.ಹಳ್ಳಿ -"- 51) | ೨೦೦೬-೦೭ ನೇ ಸಾಲಿನಲ್ಲಿ | ರಾಮಸಾಗರ 20 210000 | 5250 
ಮುಂಗಡ ಕಾಮಗಾರಿಗಳಾದ (ಪಿಟ್ಸ್‌ | ಎಸ್‌.ಎಫ್‌. 
vnೆs Ripping by D-80 
buldozer, Dozing ಜಾನುವಾರು 
ನಿರೋಧಕ ಕಂದಕಗಳನ್ನು 
ಮ್ಮಾನ್ಮುಯಲ್‌ ಅಥವಾ ಜೆಸಿಬಿ 
ಯಂತ್ರದ ಮೂಲಕ ತೆಗೆಯುವುದು) 





(Encroachment evicted 
(area)) 

ಎಸೆ -- ಚಿ.ನಾ.ಹಳ್ಳಿ ಎಸೆ 52) | ೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು | ರಾಮಸಾಗರ 20 73200 | 1830 
ಸಂರಕ್ಷಣಾ ಕಾಮಗಾರಿಗಳಾದ | ಎಸ್‌.ಎಫ್‌. 


Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 








ಎ ಎಲೆ ಮಧುಗಿರಿ -- 53) | ೨೦೦೬-೦೭ ನೇ ಸಾಲಿನಲ್ಲಿ | ಬಡವನಹಳ್ಳಿ 20 210000 | 5250 
ಮುಂಗಡ ಕಾಮಗಾರಿಗಳಾದ (ಪಿಟ್ಸ್‌ | ಎಸ್‌.ಎಫ್‌. 
vnೆs Ripping by D-80 
buldozer, Dozing ಜಾನುವಾರು 
ನಿರೋಧಕ ಕಂದಕಗಳನ್ನು 
ಮ್ಯಾನ್ಯುಯಲ್‌ ಅಥವಾ ಜೆಸಿಬಿ 
ಯಂತ್ರದ ಮೂಲಕ ತೆಗೆಯುವುದು) 
(Extracted area) 









































ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ 


ಅಕ್ಟೋಬರ್‌ 


೧೨, 


೨೦೦೬ 


೧೨೩೯ 








1 2 


3 


6 


10 


11 








ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, 
ಪ್ರಾದೇಶಿಕ ವಿಭಾಗ 
ತುಮಕೂರು 








ಎ.ಅಕಾ.ಟೆಂಡರ್‌.ವಿವ 
೮೮/೨೦೦೬-೦೭ 
ದಿನಾಂಕಃ ೧೦-೧೦- 


೨೦೦೬ 


ಮಧುಗಿರಿ 


KFDF 


54) 


೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 


ಬಡವನಹಳ್ಳಿ 


ಎಸ್‌.ಎಫ್‌. 


20 


73200 


1830 





ಕೊರಟಗೆರೆ 


55) 


೨೦೦೬-೦೭ ನೇ ಸಾಲಿನಲ್ಲಿ 
ಮುಂಗಡ ಕಾಮಗಾರಿಗಳಾದ (ಪಿಟ್ಸ್‌ 
vnೆs Ripping by D-80 
buldozer, Dozing ಜಾನುವಾರು 
ನಿರೋಧಕ ಕಂದಕಗಳನ್ನು 
ಮ್ಯಾನುಯಲ್‌ ಅಥವಾ ಜೆಸಿಬಿ 
ಯಂತ್ರದ ಮೂಲಕ ತೆಗೆಯುವುದು) 
(Extracted area) 


20 


210000 


5250 





ಕೊರಟಗೆರೆ 


56 


೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
[18180೧6 ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 


ಹಿರೇಬೆಟ್ಟ 
ಎಸ್‌.ಎಫ್‌. 


20 


73200 


1830 





ಮಧುಗಿರಿ 


COP 


57) 


೨೦೦೬-೦೭ ನೇ ಸಾಲಿನಲ್ಲಿ 
ಮುಂಗಡ ಕಾಮಗಾರಿಗಳಾದ (ಪಿಟ್ಸ್‌ 
vnೆs Ripping by D-80 
buldozer, Dozing ಜಾನುವಾರು 
ನಿರೋಧಕ ಕಂದಕಗಳನ್ನು 
ಮ್ಮಾನ್ಮುಯಲ್‌ ಅಥವಾ ಜೆಸಿಬಿ 
ಯಂತ್ರದ ಮೂಲಕ ತೆಗೆಯುವುದು) 
(Encroachment evicted 
(area)) 


ಜಾನಕಲ್‌ 


ಎಸ್‌.ಎಫ್‌. 


20 


210000 


5250 








ಮಧುಗಿರಿ 





58) 








೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 





ಜಾನಕಲ್‌ 


ಎಸ್‌.ಎಫ್‌. 








20 





73200 





1830 








ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, 


೨೦೦೬ 


ಭಾಗ - ೫ 








2 


3 


4 


5 


6 


10 


11 











ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, 
ಪ್ರಾದೇಶಿಕ ವಿಭಾಗ 
ತುಮಕೂರು 


ಎ.ಅಕಾ.ಟೆಂಡರ್‌.ವಿವ 
೮೮/೨೦೦೬-೦೭ 
ದಿನಾಂಕಃ ೧೦-೧೦- 
೨೦೦೬ 





ಕೊರಟಗೆರೆ 


COP 


ತ್ರಾ 


೨೦೦೬-೦೭ ನೇ ಸಾಲಿನಲ್ಲಿ 
ಮುಂಗಡ ಕಾಮಗಾರಿಗಳಾದ (ಪಿಟ್ಸ್‌ 
vnೆs Ripping by D-80 
buldozer, Dozing ಜಾನುವಾರು 
ನಿರೋಧಕ ಕಂದಕಗಳನ್ನು 
ಮ್ಯಾನುಯಲ್‌ ಅಥವಾ ಜೆಸಿಬಿ 
ಯಂತ್ರದ ಮೂಲಕ ತೆಗೆಯುವುದು) 
(Encroachment evicted 
(area)) 


ಹಿರೇಬೆಟ್ಟ 
ಎಸ್‌.ಎಫ್‌. 


210000 


5250 





ಕೊರಟಗೆರೆ 


60) 


೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 


ಹಿರೇಬೆಟ್ಟ 
ಎಸ್‌.ಎಫ್‌. 


20 


73200 


1830 





ಶಿರಾ 


61) 


೨೦೦೬-೦೭ ನೇ ಸಾಲಿನಲ್ಲಿ 
ಮುಂಗಡ ಕಾಮಗಾರಿಗಳಾದ (ಪಿಟ್ಸ್‌ 
vnೆs Ripping by D-80 
buldozer, Dozing ಜಾನುವಾರು 
ನಿರೋಧಕ ಕಂದಕಗಳನ್ನು 
ಮ್ಮಾನ್ಮುಯಲ್‌ ಅಥವಾ ಜೆಸಿಬಿ 
ಯಂತ್ರದ ಮೂಲಕ ತೆಗೆಯುವುದು) 
(Encroachment evicted 
(area)) 


ರಂಗನಾಥಪುರ 


ಎಸ್‌.ಎಫ್‌. 


20 


210000 


5250 





ಶಿರಾ 


5) 


೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 


ರಂಗನಾಥಪುರ 


ಎಸ್‌.ಎಫ್‌. 


20 


73200 


1830 














ಘ್ರ 





೨೦೦೬-೦೭ ನೇ ಸಾಲಿನಲ್ಲಿ 
ಮುಂಗಡ ಕಾಮಗಾರಿಗಳಾದ (ಪಿಟ್ಸ್‌ 


vnೆs Ripping by D-80 
buldozer, Dozing ಜಾನುವಾರು 
ನಿರೋಧಕ ಕಂದಕಗಳನ್ನು 


ಮ್ಮಾನ್ಮುಯಲ್‌ ಅಥವಾ ಜೆಸಿಬಿ 
ಯಂತ್ರದ ಮೂಲಕ ತೆಗೆಯುವುದು) 
(Encroachment evicted 
(area)) 





ಚಿಕ್ಕಸಂದ್ರ 


ಎಸ್‌.ಎಫ್‌. 








10 





105000 





2625 








ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ 


೧೨೪೧ 








2 


3 


6 


10 


11 











ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, 
ಪ್ರಾದೇಶಿಕ ವಿಭಾಗ 
ತುಮಕೂರು 





ಎ.ಅಕಾ.ಟೆಂಡರ್‌.ವಿವ 
೮೮/೨೦೦೬-೦೭ 
ದಿನಾಂಕಃ ೧೦-೧೦- 


೨೦೦೬ 


COP 


64) 


೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
[18180೧6 ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 


ಚಿಕ್ಕಸಂದ್ರ 


ಎಸ್‌.ಎಫ್‌. 


36600 


915 





12th Fin 


65) 


೨೦೦೬-೦೭ ನೇ ಸಾಲಿನಲ್ಲಿ 
ಮುಂಗಡ ಕಾಮಗಾರಿಗಳಾದ (ಪಿಟ್ಸ್‌ 
vnೆs Ripping by D-80 
buldozer, Dozing ಜಾನುವಾರು 
ನಿರೋಧಕ ಕಂದಕಗಳನ್ನು 
ಮ್ಮಾನ್ಮುಯಲ್‌ ಅಥವಾ ಜೆಸಿಬಿ 
ಯಂತ್ರದ ಮೂಲಕ ತೆಗೆಯುವುದು) 
(Encroachment evicted 
(area)) 


ಕೆಂಕೆರೆ ಎಸ್‌.ಎಫ್‌. 


25 


255000 


6375 





66) 


೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 


ಕೆಂಕೆರೆ ಎಸ್‌.ಎಫ್‌. 


25 


58750 


1468 





67 


೨೦೦೬-೦೭ ನೇ ಸಾಲಿನಲ್ಲಿ 
ಮುಂಗಡ ಕಾಮಗಾರಿಗಳಾದ (ಪಿಟ್ಸ್‌ 
vnೆs Ripping by D-80 
buldozer, Dozing ಜಾನುವಾರು 
ನಿರೋಧಕ ಕಂದಕಗಳನ್ನು 
ಮ್ಮಾನ್ಮುಯಲ್‌ ಅಥವಾ ಜೆಸಿಬಿ 
ಯಂತ್ರದ ಮೂಲಕ ತೆಗೆಯುವುದು) 
(Encroachment evicted 
(area)) 


ಅಂಕಸಂದ್ರ 
ಮೀ.ಅ. 


25 


255000 


6375 








ಗುಬ್ಬಿ 








68) 





೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು 
ಸಂರಕ್ಷಣಾ ಕಾಮಗಾರಿಗಳಾದ 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 





ಅಂಕಸಂದ್ರ 
ಮೀ.ಅ. 








25 





58750 





1468 








೧೨೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ಭಾಗ - ೫ 











1 2 3 4 5 6 7 8 9 10 11 
ಉಪ ಅರಣ್ಯ ಎ.ಅಕಾ.ಟೆಂಡರ್‌.ವಿವ ಶಿರಾ 12th Fin | 69) | ೨೦೦೬-೦೭ ನೇ ಸಾಲಿನಲ್ಲಿ | ರಂಗನಾಥಪುರ 30 306000 | 7650 
ಸಂರಕ್ಷಣಾಧಿಕಾರಿ, ೮/೨೦೦೬-೦೭ ಮುಂಗಡ ಕಾಮಗಾರಿಗಳಾದ (ಪಿಟ್ಸ್‌ | ಮೀ.ಅ. 
ಪ್ರಾದೇಶಿಕ ವಿಭಾಗ ದಿನಾಂಕಃ ೧೦-೧೦- enೆsiy Ripping by D-80 
ತುಮಕೂರು ೨೦೦೬ buldozer, Dozing ಜಾನುವಾರು 

ನಿರೋಧಕ ಕಂದಕಗಳನ್ನು 


ಮ್ಮಾನ್ಮುಯಲ್‌ ಅಥವಾ ಜೆಸಿಬಿ 
ಯಂತ್ರದ ಮೂಲಕ ತೆಗೆಯುವುದು) 





(Encroachment evicted 
(area)) 

ಎಲೆ -- ಶಿರಾ ಎಲೆ 70) | ೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು | ರಂಗನಾಥಪುರ 25 70500 1762 
ಸಂರಕ್ಷಣಾ ಕಾಮಗಾರಿಗಳಾದ | ಮೀ.ಅ. 


Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 





ಎ -"- ಕುಣಿಗಲ್‌ ಎಲೆ 71) | ೨೦೦೬-೦೭ ನೇ ಸಾಲಿನಲ್ಲಿ | ಜಿ.ಹೊಸಹಳ್ಳಿ 20 210000 | 5250 
ಮುಂಗಡ ಕಾಮಗಾರಿಗಳಾದ (ಪಿಟ್ಸ್‌ | ಮೀ.ಅರಣ್ಕ 
vnೆs Ripping by D-80 
buldozer, Dozing ಜಾನುವಾರು 
ನಿರೋಧಕ ಕಂದಕಗಳನ್ನು 
ಮ್ಯಾನ್ಯುಯಲ್‌ ಅಥವಾ ಜೆಸಿಬಿ 
ಯಂತ್ರದ ಮೂಲಕ ತೆಗೆಯುವುದು) 
(Extracted area) 











- - ಕುಣಿಗಲ್‌ - 72) | ೨೦೦೬-೦೭ ನೇ ಸಾಲಿನಲ್ಲಿ ಮಣ್ಣು | ಜಿ.ಹೊಸಹಳ್ಳಿ 25 73200 1830 
ಸಂರಕ್ಷಣಾ ಕಾಮಗಾರಿಗಳಾದ | ಮೀ.ಅ. 
Nalabund ಅಥವಾ ಮತ್ತು 
Perclation pond, Gully 
checks, Check dam and 
Earthen bunds of required 
No. ನಿರ್ಮಾಣ ಮಾಡುವುದು 






































ನಿಬಂಧನೆಗಳು 

1 8) ಟೆಂಡರ್‌ ಫಾರಂನ್ನು ಟೆಂಡರ್‌ ದಿನಾಂಕದಂದು ಅಪರಾಹ್ನ ೧.೦೦ ಗಂಟೆಯವರೆಗೆ ರೂ. ೨೦೦-೦೦ ಮತ್ತು ತೆರಿಗೆ ಪಾವತಿ ಮಾಡಿ ಪಡೆಯಬಹುದಾಗಿದೆ. ಭರ್ತಿ ಮಾಡಿದ ಟೆಂಡರ್‌ ಫಾರಂನ್ನು 
ಸಂಬಂಧಪಟ್ಟ ವಲಯಕ್ಕೆಂದು ನಮೂದಿಸಿ ಈ ಕಛೇರಿಯಲ್ಲಿ ಇಟ್ಟಿರುವ ಮೊಹರಾದ ಪೆಟ್ಟಿಗೆಯಲ್ಲಿ ಮಧ್ಯಾಹ್ನ ೩.೦೦ ಗಂಟೆಯವರೆಗೆ ಹಾಕಬಹುದಾಗಿದೆ. 
0) ಟೆಂಡರ್‌ ಫಾರಂನ್ನು ವಲಯ ಸ್ಥಳವಾರು ಯೋಜನೆ ಅಥವಾ ಯೋಾಜನೇತರವಾರು ಪ್ರತ್ಯೇಕವಾಗಿ ಉಪಯೋಗಿಸುವುದು. 

2 () ಭರ್ತಿ ಮಾಡಿದ ಟೆಂಡರುಗಳನ್ನು ವಲಯವಾರು, ಸ್ಥಳ ಮತ್ತು ಕೆಲಸವಾರು ಸಲ್ಲಿಸಬೇಕು ಹಾಗೂ ದರವನ್ನು ನಮೂದಿಸುವಾಗ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬೆಂಗಳೂರು ರವರ 
೨೦೦೬-೦೭ ನೇ ಸಾಲಿಗೆ ಮಂಜೂರಾದ ಎಸ್‌.ಎಸ್‌.ಆರ್‌. ದರಕ್ಕೆ ಶೇಕಡವಾರು ಇಂತಿಷ್ಟು ಹೆಚ್ಚು ಸಮ ಅಥವಾ ಕಡಿಮೆ ಎಂದು ನಮೂದಿಸಬೇಕು. 








ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ೧೨೪೩ 
(1) ಅದೇ ರೀತಿ ಅರ್ದನ್‌ ಬಂಡ್ಸ್‌, ಅರ್ದನ್‌ ಎಂಬಾಕ್‌ಮೆಂಟ್ಸ, ಸ್ಟೋನ್‌ ಪಿಚ್ಛಿಂಗ್‌ ಕಾಮಗಾರಿ, ಪಿಕ್‌ಅಪ್‌ ಡ್ಕಾಮ್ಸ್‌, ಕೃಷಿ ಹೊಂಡ, ನಾಲಾಬಂಡ್‌ ಇತ್ಯಾದಿಗೆ ಎಂ.ಐ. ಎಸ್‌.ಆರ್‌. ದರಕ್ಕೆ ಇಂತಿಷ್ಟು 
ಹೆಚ್ಚು ಸಮ ಅಥವಾ ಕಡಿಮೆ ಎಂದು ನಮೂದಿಸ ಬೇಕು. 

(11) ಮಣ್ಣು ಸಂರಕ್ಷಣೆ ಕಾಮಗಾರಿಗಳಾದ ಚೆಕ್‌ಡ್ಕಾಂ, ಗಲ್ಲಿಚಕ್ಸ್‌, ಬೋಲ್ಡರ್‌ ಚೆಕ್ಸ್‌, ರಬ್ಬಲ್‌ ಚೆಕ್ಸ್‌, ಇತ್ಯಾದಿಗಳಿಗೆ ವಾಟರ್‌ ಶೆಡ್‌ ಡೆವಲಪ್‌ಮೆಂಟ್‌ (ಎಸ್‌.ಸಿ. ಇಲಾಖೆ ಎಸ್‌.ಆರ್‌. ದರಕ್ಕೆ ಇಂತಿಷ್ಟು 
ಜಾಸ್ತಿ ಸಮ ಅಥವಾ ಕಡಿಮೆ ಎಂದು ನಮೂದಿಸಬೇಕು. 

(iv) ಮ್ಕಾನ್ಕುಯಲ್‌ ಜಾನುವಾರು ನಿರೋಧಕ ಕಂದಕ (೦೧೫) ತೆಗೆಯಲು ಹಾಗೂ ಜೆಸಿಬಿ ಯಂತ್ರ ಉಪಯೋಗಿಸಿ ಸಿಪಿಟಿ ತೆಗೆಯಲು ಪ್ರತ್ಯೇಕವಾಗಿ ದರಗಳನ್ನು ನಮೂದಿಸಬೇಕು. 

(v) Ripping by D-80 buldozer ಹಾಗೂ ಡೋಜಿಂಗ್‌ ಕಾಮಗಾರಿಗೆ ಪ್ರತ್ಯೇಕವಾಗಿ ಪ್ರತಿ ಹೆ.ಗೆ ದರ ನಮೂದಿಸುವುದು. 

3 ಸ್ವೀಕರಿಸಲಾದ ಟೆಂಡರುಗಳನ್ನು ಆಯಾ ದಿನಾಂಕಗಳಂದು ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳವರು ಅಥವಾ ಅವರಿಂದ ನೇಮಿಸಲ್ಪಟ್ಟವರಿಂದ ಅಪರಾಹ್ನ ೪.೦೦ ಗಂಟೆಗೆ ಹಾಜರಿರುವ ಅರಣ್ಯ 
ಗುತಿಗೆದಾರರ ಸಮ್ಮುಖದಲ್ಲಿ ತೆರೆಯಲಾಗುವುದು. 

4 ಕೆಲಸಗಳು ಕಾಲಬದ್ದವಾಗಿದ್ದು ಒಂದು ಪಕ್ಷ ಯಾವುದಾದರೂ ವಲಯದಲ್ಲಿ ಟೆಂಡರ್‌ ಮುಂಚೆ ಕೆಲಸಗಳನ್ನು ಕೈಗೊಂಡಿದ್ದ ಪಕ್ಷದಲ್ಲಿ ಅಂತಹ ಕೆಲಸಗಳು ಈ ಪ್ರಕಟಣೆಯಿಂದ ಹೊರತುಪಡಿಸಿದವುಗಳಾಗಿರುತವೆ. 

5 ಪ್ರತಿ ಟೆಂಡರ್‌ದಾರರು ಕಾಮಗಾರಿಗಳನ್ನು ನಿರ್ವಹಿಸಲು ಅಗತ್ಯವಿರುವ ಸಲಕರಣೆಗಳನ್ನು ಹಾಗೂ ಸಾಗಾಣಿಕೆ ವಾಹನಗಳನ್ನು ಸ್ವಂತವಾಗಿ ಮಾಡಿಕೊಳ್ಳಬೇಕು. 

6 ಈ ಮೇಲಿನ ಕೆಲಸಗಳಿಗೆ ಟೆಂಡರ್‌ ಸಲ್ಲಿಸಲು ಇಚ್ಚಿಸುವವರು ಆಯಾ ಕೆಲಸಕ್ಕೆ ನಿಗಧಿ ಪಡಿಸಿದ ಇಎಂಡಿ ಮೊತಕ್ಕೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು , ತುಮಕೂರು ವಿಭಾಗ , ತುಮಕೂರು ಇವರ 
ಹೆಸರಿಗೆ ಯಾವುದಾದರೂ ರಾಷ್ಟ್ರೀಕೃತ ಬ್ಯಾಂಕಿನಿಂದ ಪಡೆದ ಡಿಡಿ ರೂಪದಲ್ಲಿ ಪಾವತಿಸಬೇಕು. 

7 ಗುತ್ತಿಗೆದಾರರು ಸಲ್ಲಿಸುವ ಷರತ್ತುಗಳನ್ನೊಳಗೊಂಡ ಟೆಂಡರ್‌ಗಳನ್ನು ತಿರಸ್ಕರಿಸಲಾಗುವುದು. 

8 ಯಾವುದೇ ಕಾರಣ ನೀಡದೇ ಟೆಂಡರ್‌ಗಳನ್ನು ಒಪ್ಪುವ ಅಥವಾ ತಿರಸ್ಕರಿಸುವ ಹಕ್ಕು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು , ತುಮಕೂರು ವಿಭಾಗ , ತುಮಕೂರು ಇವರು ಕಾಯ್ಕಿರಿಸಿಕೊಂಡಿದ್ದಾರೆ. 

9 ಪೂರ್ಣಗೊಂಡ ಕಾಮಗಾರಿಗಳಿಗೆ ಸರ್ಕಾರದಿಂದ ಅನುದಾನವು, ತುಮಕೂರು ಉಪ ಅರಣ ಸಂರಕ್ಷಣಾಧಿಕಾರಿಗಳ ಕಛೇರಿಗೆ ತಲುಪಿದ ನಂತರವೇ ಪಾವತಿ ಮಾಡಲಾಗುವುದು. ನೆಡುತೋಪು ಕಾಮಗಾರಿಗಳಿಗೆ 
ಯಾವುದೇ ಮುಂಗಡ ಹಣ ಪಾವತಿ ಮಾಡಲಾಗುವುದಿಲ್ಲ. 

10 ಈ ಮೇಲಿನ ಕಾಮಗಾರಿಗಳ ಹಣ ಪಾವತಿಸುವುದು ಆಯಾ ಯೋಜನೆಗಳಡಿ ಬಿಡುಗಡೆಗೊಳ್ಳುವ ಅನುದಾನ ಮತ್ತು ಅನುಮೋದನೆಯ ನಿಬಂದನೆಗೆ ಒಳಪಟ್ಟಿರುತ್ತದೆ. ಒಂದು ಪಕ್ಷದಲ್ಲಿ ಸರ್ಕಾರದಿಂದ ಹಣ 
ಬಿಡುಗಡೆಯಾಗುವುದು ತಡವಾದ ಪಕ್ಷದಲ್ಲಿ ಅಂತಹ ಹಣ ಪಾವತಿಗೆ ಯಾವುದೆ ತರಹದ ಬಡ್ಡಿ ನೀಡಲಾಗುವುದಿಲ್ಲ. 

11 ಈ ಅರಣ್ಯ ಕಾಮಗಾರಿಗಳು ಕಾಲಬದ್ದ ಕಾಮಗಾರಿಗಳಾಗಿದ್ದು ಅವುಗಳನ್ನು ಕಾಲಮಿತಿ ಮತ್ತು. ನಿಗಧಿತ ಸಮಯಗಳಲ್ಲಿ ಕಾಮಗಾರಿಗಳನ್ನು ನಿರ್ವಹಿಸಲು ವಿಫಲರಾದಲ್ಲಿ ಅಂತಹ ಕಾಮಗಾರಿಗಳನ್ನೂ ಇಲಾಖೆ 
ಮೂಲಕ ನಿರ್ವ ಸಲಾಗುವುದು ಹಾಗೂ ಇಎಂಡಿ ಹಣವನ್ನು ಮುಟ್ಟು ಗೋಲು ಹಾಕಿಕೊಳ್ಳಲಾಗುವುದು. ಇಲಾಖಾ ಮೂಲಕ ನಿರ್ವಹಿಸಿದಲ್ಲಿ ಹೆಚ್ಚು ವೆಚ್ಚವಾದರೆ ಅದನ್ನು ಸಂಬಂಧಪಟ್ಟ ವರಿಂದ ವಸೂಲಿ 
ಮಾಡಲಾಗುವುದು. 

12 ವಿಜೇತ ಟೆಂಡರ್‌ದಾರರು ಆದೇಶದ ೭ ದಿನಗಳೊಳಗಾಗಿ ಕರಾರನ್ನು ಚಾಲ್ತಿ ದರ ಛಾಪಾ ಕಾಗದದ ಮೇಲೆ ತುಮಕೂರು ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಸಮಕ್ಷಮದಲ್ಲಿ ಮಾಡಿಕೊಳ್ಳತಕ್ಕದ್ದು 

13 (a) ವಿಜೇತ ಟೆಂಡರ್‌ದಾರರು ಕರಾರು ಮಾಡಿಕೊಂಡ ೪೫ ದಿನಗಳ ಅವಧಿಯಲ್ಲಿ ಕಾಮಗಾರಿಯನ್ನು ಪೂರೈಸತಕ್ಕದ್ದು 
(0) ಅನಿವಾರ್ಯ ಸಂದರ್ಭಗಳಲ್ಲಿ ಅವಧಿಯನ್ನು ವಿಸಧಿಸುವ / ತಿರಸ್ಕರಿಸುವ ಸಂಪೂರ್ಣ ಅಧಿಕಾರ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಸೇರಿರುತದೆ. 

14 ಕೆಲಸಗಳನ್ನು ಆಯಾಯ ಉಪವಿಭಾಗದ ಸಹಾಯಕ 'ಅರಣ್ಯ ಸಂರಕ್ಷಣಾಧಿಕಾರಿಯವರ ಪರಿಶೀಲನೆ ಹಾಗೂ ದೃಢೀಕರಣವನ್ನು ಅನುಸರಿಸಿ ಬಿಲ್ಲನ್ನು ಪಾವತಿ ಮಾಡಲಾಗುವುದು ಹಾಗೂ ಪಾವತಿಸುವ ಶೇ.೨ 
ರಷ್ಟು ಹಣವನ್ನು ಆದಾಯ ತೆರಿಗೆ ಬಾಬ್ತು ಹಿಡಿಯಲಾಗುವುದು ಮತ್ತು ೨.೫ ರಷ್ಟು ಭದ್ರತಾ ಠೇವಣಿ ಹಿಡಿಯಲಾಗುವುದು. ಕಾಲಬದ್ದ ಕೆಲಸಗಳ ಬಾಬ್ತು ಸರ್ಕಾರವು ನಿಗಧಿಪಡಿಸಿದ ಇತರೆ ತೆರಿಗೆಗಳನ್ನು 
ಸಂಬಂಧಪಟ್ಟ ಬಿಲ್ಲುಗಳಲ್ಲಿ ಕಟಾಯಿಸಲಾಗುವುದು. 

15 ಯಾವುದೇ ತಕರಾರಿನ ಬಗ್ಗೆ ತುಮಕೂರು ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರಲ್ಲಿ ಮೇಲ್ಮನವಿ ಸಲ್ಲಿಸಬಹುದು . ಅವರ ಆದೇಶವು ಅಧೀನಾಧಿಕಾರಿಗಳಿಗೆ ಹಾಗೂ ಗುತಿಗೆದಾರರಿಗೆ 
ಪಾಲನಾರ್ಹವಾದುದು. 

16 ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಆದೇಶದ ಬಗ್ಗೆ ತೃಪ್ತಿಯಿಲ್ಲವಾದರೆ ಹಾಸನ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಯವರಲ್ಲಿ ಮೇಲ್ಮನವಿ ಸಲ್ಲಿಸಬಹುದು ಹಾಗೂ ಅವರು ಕೊಡುವ ತೀರ್ಪು 
ಅಂತಿಮವಾದುದು. 

17 ಕಾಮಗಾರಿ ಸ್ಥಳಗಳು ತಾತ್ಕಾಲಿಕವಾಗಿದ್ದು ಅವುಗಳ ಸ್ಥಳ ಬದಲಾವಣಿಗಳಾಗುವ ಸಂಭವವಿರುತದೆ. ಹೆಚ್ಚಿನ ಮಾಹಿತಿಗಾಗಿ ಕಛೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದು. 

18 ಕೆಲಸದ ಪರಿಮಾಣ ಹೆಚ್ಚುವರಿ ಅಥವಾ ಕಡಿಮೆಯಾಗುವ ಸಾದ್ಯತೆಯಿದ್ದು ಹೆಚ್ಚುವರಿಯಾದ ಕೆಲಸವನ್ನು ಹಾಗೂ ಇತರೆ ಕಾಮಗಾರಿಗಳನ್ನು ಸಹ ಒಪ್ಪಿಗೆಯಾದ ಟೆಂಡರಿನ ದರದಲ್ಲಿ ಆಯಾ ವಲಯ 
ಅರಣ್ಯಾಧಿಕಾರಿಗಳು ಸೂಚಿಸುವ ಜಾಗದಲ್ಲಿಯೇ ಮಾಡತಕ್ಕದ್ದು 

19 ಕರ್ನಾಟಕ ಅರಣ್ಕ ಕಾಯ್ದೆ ಕರ್ನಾಟಕ ಅರಣ್ಯ ಸಂಹಿತೆ , ಕರ್ನಾಟಕ ಅರಣ್ಯ ಮ್ಯಾನ್ಯುಯಲ್‌ ಹಾಗೂ ಸರ್ಕಾರಿ ಅಧಿಸೂಚನೆ : ಆದೇಶಗಳು ಮತ್ತು ಕಾಲಕಾಲಕ್ಕೆ ಇಲಾಖೆಯಿಂದ ನೀಡಿದ ಸುತ್ತೋಲೆ ಮೇಲೆ 
ನಿರ್ದೇಶನ ಪ್ರಕಾರ ಅರಣ್ಯ ಗುತಿಗೆದಾರರು ಹಾಗೂ ಒಟ್ಟಾಗಿ ಕಾಮಗಾರಿಗಳನ್ನು ನಿರ್ವಹಿಸುವುದು. 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌. 620 ತುಮಕೂರು ವಿಭಾಗ, ತುಮಕೂರು. 


೧೨೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ಭಾಗ - ೫ 





ಕೃಷಿ ಇಲಾಖೆ 
ಕೃಷಿ ಆಯುಕ್ತರ ಕಾರ್ಯಾಲಯ, ಶೇಷಾದ್ರಿ ರಸ್ತೆ, ಬೆಂಗಳೂರು - 560 001 
ಟೆಂಡರ್‌ ಪ್ರಕಟಣೆ 
ಸಂಖ್ಯೆ:ಕೀನಿಪ್ರ/(ತಾಂ-4/ಉ.ಖ/2006, ದಿನಾಂಕ: 12ನೇ ಸೆಪ್ಟೆಂಬರ್‌ 2006 

ವಿಷಯ: ಪ್ರಯೋಗಶಾಲಾ ವೈಜ್ಞಾನಿಕ ಉಪಕರಣ ಸರಬರಾಜು ಮಾಡುವ ಬಗ್ಗೆ. 

2006-07ನೇ ಸಾಲಿನಲ್ಲಿ ಕೃಷಿ ಇಲಾಖೆಯ ರಾಜ್ಯದ ಕೀಟನಾಟಕ ನಿಯಂತ್ರಣ ಪ್ರಯೋಗಶಾಲೆಗಳಿಗೆ ಮತ್ತು ಕೀಟನಾಶಕ ಶೇಷಾಂಶ ವಿಶ್ಲೇಷಣೆ 
ಪ್ರಯೋಗಶಾಲೆ. ಇಲ್ಲಿಗೆ ಬೇಕಾಗುವ ಪ್ರಯೋಗಾಲಯದ ವೈಜ್ಞಾನಿಕ ಉಪಕರಣಗಳನ್ನು ಸರಬರಾಜು ಮಾಡಲು ಸಂಬಂಧಪಟ್ಟ 1 
“ಕೀಟನಾಶಕ ನಿಯಂತ್ರಣ ಪ್ರಯೋಗಶಾಲೆಗಳಿಗೆ ಮತ್ತು ಕೀಟನಾಶಕ ಶೇಷಾಂಶ ವಿಶ್ಲೇಷಣೆ ಪ್ರಯೋಗಶಾಲೆಗೆ ವೈಜ್ಞಾನಿಕ ಬಸರ ಗು” ಎಂಬ 
ಮೇಲ್ಬರಹದೊಂದಿಗೆ (ದ್ವಿಪ್ರತಿಗಳಲ್ಲಿ ಮೊಹರಾದ ಟೆಂಡರ್‌ಗಳನ್ನು (ಟೆಕ್ನಿಕಲ್‌ ಬಿಡ್‌ ಮತ್ತು ಕಮರ್ಷಿಯಲ್‌ ಬಿಡ್‌ ಪ್ರತ್ಯೇಕವಾಗಿ) ಆಹ್ವಾನಿಸಲಾಗಿದೆ. 

ಈ ಉಪಕರಣಗಳ ಖರೀದಿಗೆ 65.00 ಲಕ್ಷ ರೂಪಾಯಿಗಳ ಅನುದಾನವನ್ನು 2006-07ನೇ ಸಾಲಿನಲ್ಲಿ ಚಾಲ್ತಿ ಯೋಜನೆಯಾದ “ಕೀಟನಾಶಕ 
ನಿಯಂತ್ರಣ ಪ್ರಯೋಗಶಾಲೆ” ಅಡಿಯಲ್ಲಿ ನೀಡಲಾಗಿರುತ್ತದೆ. ಪ್ರಯೋಗಶಾಲೆಗಳಿಗೆ ಬೇಕಾಗಿರುವ ವೈಜ್ಞಾನಿಕ ಉಪಕರಣಗಳು ಈ ಕೆಳಕಂಡಂತಿವೆ. 
. Gas Liquid Chromatograph PC based with accessories for Residue Analysis 
. Gas Liquid Chromatograph PC based with accessories for Formulation Analysis 
. Un-interrupted Power System - 6KVA 
. Double Beam UV Visible Spectro Photometer PC based with accessories 


Forier Transfer Infra Red Spectro Photometer PC based with accessories 
ಖಾಲಿ ಟೆಂಡರ್‌ ಫಾರಂ ಮತ್ತು ಇತರೆ ವಿವರಗಳನ್ನು ಉಪ ಕೃಷಿ ನಿರ್ದೇಶಕರು, ಕೀಟನಾಶಕ ನಿಯಂತ್ರಣ ಪ್ರಯೋಗಶಾಲೆ ಕಚೇರಿ, 


ಶೇಷಾದ್ರಿ ರಸ್ತೆ, ಬೆಂಗಳೂರು - 560 001. ಇಲ್ಲಿ ಟೆಂಡರ್‌ ಅರ್ಜಿ ಶುಲ್ಕ 200- ರೂಪಾಯಿಗಳನ್ನು (ತೆರಿಗೆ-ಸೇರಿ) ಪಾವತಿಸಿ ಅರ್ಜಿ 
ಪಡೆಯಬಹುದಾಗಿದೆ. ಕೆಲಸದ ದಿನಗಳಲ್ಲಿ ದಿ:25.9.2006 ರಿಂದ ದಿನಾಂಕ: 25.10.2006ರ ವರೆಗೆ ಬೆಳಗ್ಗೆ 10.00 ಗಂಟೆಯಿಂದ ಸಾಯಂಕಾಲ 4.00 
ಗಂಟೆಯವರೆಗೆ ಪಡೆಯಬಹುದು. ಹೆಚ್ಚಿನ ವಿವರಗಳಿಗಾಗಿ ಉಪಕೃಷಿ ನಿರ್ದೇಶಕರು, ಕೀಟನಾಶಕ ನಿಯಂತ್ರಣ ಪ್ರಯೋಗಶಾಲೆ, ಕೃಷಿ ಆಯುಕ್ತರ 
ಕಾರ್ಯಾಲಯ, ಶೇಷಾದ್ರಿ ರಸ್ತೆ, ಬೆಂಗಳೂರು 560 001 ಇವರನ್ನು ಸಂಪರ್ಕಿಸಬಹುದು. 

ಇ ಎಂಡಿ ಮೊತ್ತವನ್ನು (ನಮೂದಿಸಲ್ಪಟ್ಟ ಉಪಕರಣದ ಶೇಕಡ 1% ರಷ್ಟು) ಯಾವುದಾದರೂ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಕೃಷಿ ನಿರ್ದೇಶಕರು, 
ಬೆಂಗಳೂರು ಇವರ ಹೆಸರಿನಲ್ಲಿ ತೆಗೆಯಲಾದ ಡಿಮ್ಯಾಂಡ್‌ ಡ್ರಾಫ್ಟ್‌ನೊಂದಿಗೆ ಮೊಹರಾದ ಟೆಂಡರ್‌ಗಳನ್ನು (ಟೆಕ್ಸಿಕಲ್‌ ಬಿ ಇಎಂಡಿ ಸಹಿತ ಮತ್ತು 
ಕಮರ್ಷಿಯಲ್‌ ಬಿಡ್‌ ಪ್ರತ್ಯೇಕವಾಗಿ) ಉಪ ಕೃಷಿ ನಿರ್ದೇಶಕರು, ಕೀಟನಾಶಕ ನಿಯಂತ್ರಣ ಪ್ರಯೋಗಶಾಲೆ, ಕೃಷಿ ಆಯುಕ್ತರ ಕಾರ್ಯಾಲಯ, ಶೇಷಾದ್ರಿ 
ರಸ್ತೆ, ಬೆಂಗಳೂರು 560 001 ಇಲ್ಲಿ ಇಡಲಾದ ಟೆಂಡರ್‌ ಬಾಕ್ಸ್‌ಗಳೊಳಗೆ ಹಾಕಲು ಕಡೆಯ ದಿನಾಂಕ: 26.10.2006 ರ ಅಪರಾಹ್ನ 4.00 
ಗಂಟೆಯವರೆಗೆ ಇರುತ್ತದೆ. ಸದರಿ ಟೆಂಡರ್‌ಗಳನ್ನು ಟೆಂಡರ್‌ ಪರಿಶೀಲನಾ ಸಮಿತಿಯ ಸಮ್ಮುಖದಲ್ಲಿ ದಿನಾಂಕ: 27.10.2006 ರಂದು ಬೆಳಿಗ್ಗೆ 11.00 
ಗಂಟೆಗೆ ಕೃಷಿ ಆಯುಕ್ತರ ಕಾರ್ಯಾಲಯದ ಸಭಾಂಗಣ, ಕೃಷಿ ಆಯುಕ್ತರ ಕಾರ್ಯಾಲಯ, ಶೇಷಾದ್ರಿ ರಸ್ತೆ, ಬೆಂಗಳೂರು ಇಲ್ಲಿ ತೆರೆಯಲಾಗುವುದು. 
ಟೆಂಡರ್‌ ದಾಖಲೆಗಳನ್ನು ವರ್ಗಾಯಿಸಲಾಗುವುದಿಲ್ಲ. 

ಪಿ.ಆರ್‌. 601 ಕೃಷಿ ನಿರ್ದೇಶಕರ ಪರವಾಗಿ 


DEPARTMENT OF OFFICE OF THE BEO GOKAK 
FORM I 
(See Rule -9) 
NOTIFICATION 
Shri MARUTI, KALLOLEPPA, HARIJAN, working as Assistant Teacher Kannada in the 
Education Department (Government Higher Primary School Midakanatti, Tq: Gokak, Office of D.D.P.l, 
Chikodi North Belgaum is permitted to change his sur name to HOOLIKATTI instead of Harijan. 


NWN 


P.D. 187 Department of office of the BEO Gokak 
DEPUTY COMMISSIONER OF EXCISE, BELGAUM DISTRICT BELGAUM 
FORM I 
(See Rule -9) 


NOTIFICATION Dated 24th August 2006 
Shri SHIDDAPPA DURAGAPPA HARIJAN, working as Excise Guard in the Excise Department 
೦1೦1106 of Suptd. of Excise, M.K. Hubli, Distlary (P) Ltd., is permitted to change his name 10 SHIDDAPPA 
DURGAPPA HOSMANI. 
Deputy Commissioner of Excise, 
P.D. 188 Belgaum District Belgaum 
FORM -IV 
(See Rule 12) 
NOTICE 
It is hereby notified that the undersigned has changed her name from 
RANGANNA SHANKAR LAMANI to RANGANNA SHANKAR RATHOD 
P.D. 189 RANGANNA SHANKAR LAMANI 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ೧೨೪೫ 





ಕಮಾಂಡೆಂಟ್‌, ಕಛೇರಿ 1ನೇ ಪಡೆ, ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್‌ 
ನಂ.60, ರಿಚ್‌ಮಂಡ್‌ ರಸ್ತೆ, ಬೆಂಗಳೂರು - 560 025 
ಟೆಂಡರ್‌-ಕಂ-ಬಹಿರಂಗ ಹರಾಜು 
ಸಂಖ್ಯೆ:ವಾಸಾವಿ(1) 45/2006-07, ದಿನಾಂಕ: 28ನೇ ಸೆಪ್ಟೆಂಬರ್‌ 2006 
ವಿಷಯ: ಅನುಪಯುಕ್ತ ಬಿಡಿಭಾಗಗಳನ್ನು ಟೆಂಡರ್‌-ಕಂ-ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡುವ ಬಗ್ಗೆ. 
ಉಲ್ಲೇಖ: ಮಾನ್ಯ ಡಿ.ಐ.ಜಿ.ಪಿ, ಕೆಎಸ್‌ಆರ್‌ಪಿ, ರವರ ಆದೇಶ ಸಂಖ್ಯೆ: ವಾಸಾವಿ/145/06-07 ದಿನಾಂಕ:11.9.2006. 
ಮೇಲಿನ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ, 1ನೇ ಪಡೆ, ಕೆ.ಎಸ್‌.ಆರ್‌.ಪಿ.ಗೆ ಸೇರಿದ ಈ ಕೆಳಕಂಡ ಅನುಪಯುಕ್ತ ವಾಹನಗಳ 
ಬಿಡಿಭಾಗಗಳನ್ನು ಟೆಂಡರ್‌ ಹಾಗೂ ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡಲಾಗುವುದು, ಟೆಂಡರ್‌ ಸ್ವೀಕರಿಸುವ ಕೊನೆಯ ದಿನಾಂಕ: 
4.11.2006 ರಂದು ಬೆಳಿಗ್ಗೆ 11-00 ಗಂಟೆಗೆ ಹರಾಜ್‌ ದಿನಾಂಕವನ್ನು 6.11.2006 ರಂದು ನಿಗಧಿಪಡಿಸಲಾಗಿದೆ. 1ನೇ ಪಡೆ, ಕೆ.ಎಸ್‌.ಆರ್‌.ಪಿ., 
ವಾಹನ ವಿಭಾಗ ಆವರಣದಲ್ಲಿ ನಡೆಸಲಾಗುವುದು ಇ.ಎಂ.ಡಿ. ಹಣ ರೂ. 1000-00 (ಒಂದು ಸಾವಿಗಳು ಮಾತ್ರ) 



































ಅನುಪಯುಕ್ತ ಬಿಡಿಭಾಗಗಳು 
ಕ್ರ.ಸಂ. ಅನುಪಯುಕ್ತ ವಸ್ತುಗಳು ಪರಿಮಾಣ 
1 ವಾಹನಗಳ ಅನುಪಯುಕ್ತ ಬಿಡಿಭಾಗಗಳು 541 
2 ವಾಹನಗಳ ಟ್ವೆರ್‌ ಮತ್ತು ಟ್ಯೂಬ್‌ 115 
3. ವಾಹನಗಳ ಬ್ಯಾಟರೀಸ್‌ 77 
4 ಸುಟ್ಟ ಯಂತ್ರದ ಎಣ್ಣೆ 09 
5. ಖಾಲಿ ಬ್ಯಾರೆಲ್‌ 70 
ಪಿ.ಆರ್‌. 608 ಕಮಾಂಡೆಂಟ್‌ 1ನೇ ಪಡೆ, ಕೆ.ಎಸ್‌.ಆರ್‌.ಪಿ. ಬೆಂಗಳೂರು. 


ಜಿಲ್ಲಾ ಪೊಲೀಸ್‌ ಕಛೇರಿ, ಕೊಡಗು ಜಿಲ್ಲೆ - ಮಡಿಕೇರಿ 
ಸಂ:ಎಸ್‌ಟಿಎಸ್‌: 200:ಕೆಡಿಜಿ:2007, ದಿನಾಂಕ: 20ನೇ ಸೆಪ್ಟೆಂಬರ್‌ 2006 

ವಿಷಯ: ತುಕ್ಕು ಹಿಡಿದು ನಿಷ್ಟಯೋಜಕವಾಗಿರುವ ಹಳೆಯ ಎರಿಯಲ್‌ ಕಂಬಗಳನ್ನು ವಿಲೇವಾರಿ ಮಾಡುವ ಬಗ್ಗೆ. 

ಉಲ್ಲೇಖ: ಪೊಲೀಸ್‌ ಅಧೀಕ್ಷಕರು ವೈರಲೆಸ್‌ ಬೆಂಗಳೂರುರವರ ಪತ್ರ ಸಂಖ್ಯೆ:ಸಾಮಾನ್ಯ 2ಟವರ/ಮಡಿಕೇರಿ/06-07 ದಿ: 25.8.06. 

ಈ ಮೂಲಕ ಸಾರ್ವಜನಿಕ ತಿಳಿಯಪಡಿಸುವುದೇನೆಂದರೆ ಕೊಡಗು ಜಿಲ್ಲೆಯ ಪೊಲೀಸ್‌ ಠಾಣೆಗಳಲ್ಲಿ ತುಕ್ಕು ಹಿಡಿದು ನಿರುಪಯುಕ್ತವಾಗಿರುವ 
ಹಳೆಯ 100 ಅಡಿ ಎತ್ತರದ ಟ್ಯುಬುಲರ ಟವರ್‌ಗಳನ್ನು ಹಾಗೂ 60 ಅಡಿ ಎತ್ತರದ ಟವರ್‌ ಕಂಬಗಳನ್ನು ಹರಾಜು ಮಾಡಲು ಪೊಲೀಸ್‌ ಅಧೀಕ್ಷಕರು, 
ವೈರೆಲೆಸ್‌, ಬೆಂಗಳೂರುರವರು ಅನುಮತಿ ನೀಡಿದ್ದು ಸರಿ ಹರಾಜನ್ನು ದಿ: 26.10.06 ರಂದು ಪೂರ್ವಹ್ನ 11:00 ಗಂಟೆಗೆ ಕೊಡಗು ಜಿಲ್ಲಾ ಪೊಲೀಸ್‌ 
ಕಛೇರಿ ಆವರಣದಲ್ಲಿ ವಿಲೇವಾರಿ ಮಾಡುವ ಬಗ್ಗೆ ಟೆಂಡರ್‌ ಕರೆಯಲಾಗಿದೆ. ಸದರಿ ನಿರುಪಯುಕ್ತ ಟವರ್‌/ಕಂಬಗಳ ವಿವರ ಕೆಳಗಿನಂತಿರುತ್ತದೆ. 


















































ಕ್ರ. ಠಾಣೆಗಳ ವಿವರ ಎರಿಯಲ್‌ ಟವರ್‌ಗಳ ಟವರ್‌ಗಳು ಹಾಲಿ ಇರುವ ಸ್ಥಳ ಹಾಗೂ ಷರಾ 
ಸಂ. ಎತ್ತರ 

1 | ಶ್ರೀಮಂಗಲ ಠಾಣೆ 100 ಅಡಿ ಗೋಪುರ ಶ್ರೀಮಂಗಲ ಠಾಣೆಯ ಎದಿರು ನಿಂತ ಸ್ಥಿತಿಯಲ್ಲಿದೆ. 

2 | ನಾಪೋಕ್ಷು ಠಾಣೆ 100 ಅಡಿ ಗೋಪುರ ತುಂಡಾಗಿ ನಾಪೋಕ್ತು ಠಾಣೆಯ ಆವರಣದಲ್ಲಿ ಇಡಲಾಗಿದೆ. 
3 | ಕುಟ್ಟ ಠಾಣೆ 100 ಅಡಿ ಗೋಪುರ 30 ಅಡಿ ತುಂಡರಿಸಿ ಕೆಳಗೆ ಇಡಲಾಗಿದೆ, 70 ಅಡಿ ಕುಟ್ಟ ಠಾಣೆಯಲ್ಲಿ 

ನಿಂತ ಸ್ಥಿತಿಯಲ್ಲಿದೆ. 

4 ವಿರಾಜಪೇಟೆ ಠಾಣೆ 100 ಅಡಿ ಗೋಪುರ ತುಂಡರಿಸಿದ್ದು ಮಡಿಕೇರಿ ಡಿಎಆರ್‌ ಆವರಣದಲ್ಲಿದೆ 

5 | ಸೋಮವಾರಪೇಟೆ ಠಾಣೆ 60 ಅಡಿ ಗೋಪುರ ನಿಂತ ಸ್ಥಿತಿಯಲ್ಲಿ ಸೋಮವಾರಪೇಟೆ ಠಾಣೆಯಲ್ಲಿ ಇರುತ್ತದೆ. 
6 | ಶ್ರೀಮಂಗಲ ಠಾಣೆ 60 ಅಡಿ ಟ್ಯುಬಲರ್‌ ಕಂಬ ಶ್ರೀಮಂಗಲ ಠಾಣೆಯಲ್ಲಿ ನಿಂತ ಸ್ಥಿತಿಯಲ್ಲಿರುತ್ತದೆ. 

7 ಸಿದ್ದಾಪುರ ಠಾಣೆ 60 ಅಡಿ ಟ್ಯುಬಲರ್‌ ಕಂಬ ಸಿದ್ದಾಪುರ ಠಾಣೆಯಲ್ಲಿ ನಿಂತ ಸ್ಥಿತಿಯಲ್ಲಿರುತ್ತದೆ. 

8 | ಪೊನ್ನಂಪೇಟೆ 60 ಅಡಿ ಟ್ಯುಬಲರ್‌ ಕಂಬ ಪೊನ್ನಂಪೇಟೆ ಠಾಣೆಯಲ್ಲಿ ನಿಂತ ಸ್ಥಿತಿಯಲ್ಲಿರುತ್ತದೆ 

9 | ಕುಶಾಲನರ ಠಾಣೆ 60 ಅಡಿ ಟ್ಯುಬಲರ್‌ ಕಂಬ ತುಂಡರಿಸಿ ಕುಶಾಲನಗರ ಠಾಣಾ ಆವರಣದಲ್ಲಿ ಇಡಲಾಗಿದೆ. 
10 | ಶನಿವಾರಸಂತೆ ಠಾಣೆ 60 ಅಡಿ ಟ್ಯುಬಲರ್‌ ಕಂಬ ತುಂಡರಿಸಿ ಮಡಿಕೇರಿ ಡಿಎಆರ್‌ ಆವರಣದಲ್ಲಿ ಇಡಲಾಗಿದೆ. 
11 | ಗೋಣಿಕೊಪ್ಪ ಠಾಣೆ 60 ಅಡಿ ಟ್ಯುಬಲರ್‌ ಕಂಬ ತುಂಡರಿಸಿ ಗೋಣಿಕೊಪ್ಪ ಠಾಣಾ ಆವರಣದಲ್ಲಿ ಇಡಲಾಗಿದೆ. 
12 | ಸುಂಟಿಕೊಪ್ಪ ಠಾಣೆ 60 ಅಡಿ ಟ್ಯುಬಲರ್‌ ಕಂಬ ತುಂಡರಿಸಿ ಸುಂಟಿಕೊಪ್ಪ ಠಾಣಾ ಆವರಣದಲ್ಲಿ ಇಡಲಾಗಿದೆ. 








ಸದರಿ 12 ಸಂಖ್ಯೆಯಷ್ಟು ನಿರುಪಯುಕ್ತ ಟವರ್‌ಗಳನ್ನು ಲಾಬ್‌ ಲೆಕ್ಕದಲ್ಲಿ ಹರಾಜು ಮಾಡಲಾಗುವುದು ಈ ಹರಾಜಿನಲ್ಲಿ ಭಾಗವಹಿಸಲು 
ಇಚ್ಚಿಸುವವರು ಮೇಲಿನ 12 ಟವರ್‌/ ಕಂಬಗಳನ್ನು ಅವುಗಳು ಇರುವ ಸ್ಥಳದಲ್ಲಿ ಸ್ವತಃ: ಪರಿಶೀಲಿಸಿಕೊಂಡು ಹರಾಜಿನಲ್ಲಿ ಭಾಗವಹಿಸಕ್ಕದ್ದು. 
ಹರಾಜಿನ ಷರತ್ತು ಮತ್ತು ನಿಬಂಧನೆಗಳು 
1) ನಿರುಪಯುಕ್ತ ಎರಿಯಲ್‌ ಟವರ್‌ಗಳನ್ನು ಅವುಗಳು ಇರುವ ಸ್ಥಳದಲ್ಲಿ ಯಾವ ಸ್ಥಿತಿಯಲ್ಲಿ ಇದೆಯೋ ಅದೇ ಸ್ಥಿತಿಯಲ್ಲಿ ಬಿಡ್ಡುದಾರರು 
ಕೊಂಡೊಯ್ಯುವ ಷರತ್ತಿನೊಂದಿಗೆ ಜಿಲ್ಲಾ ಪೊಲೀಸ್‌ ಕಛೇರಿಯಲ್ಲಿ ಬಹಿರಂಗ ಹರಾಜು ಹಾಕಲಾಗುವುದು. 


೧೨೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ಭಾಗ - ೫ 





2) ಹರಾಜಿನಲ್ಲಿ ಭಾಗವಹಿಸಲು ಇಚ್ಚಿಸುವವರು ಪ್ರತಿಯೊಬ್ಬರು ರೂ. 1000 (ರೂ. ಒಂದು ಸಾವಿರ ಮಾತ್ರ) ಠೇವಣಿ ಹಣವನ್ನು 
ಹರಾಜಿಗಿಂತ ಮುಂಚಿತವಾಗಿ ಜಿಲ್ಲಾ ಪೊಲೀಸ್‌ ಕಛೇರಿಯ ನಗದು ಶಾಖೆಯಲ್ಲಿ ನಗದಾಗಿ ಪಾವತಿಸತಕ್ಕದ್ದು ನಂತರ 
ನಿರುಪಯುಕ್ತವಾಗಿರುವ ಟವರ್‌ಗಳ ಖರೀದಿಗಾಗಿ ಎಂದು ಸ್ಪಷ್ಟವಾಗಿ ನಮೂದಿಸಿ ಪಟ್ಟಿ ಮಾಡಲಾದ ಟೆಂಡರ್‌ಗಳನ್ನು ದಿ:26.10.2006 
ಪೂರ್ವಾಹ್ನ 10.30 ಗಂಟೆ ಒಳಗಾಗಿ ಈ ಕಛೇರಿ ಸ್ಟೋರ್‌ ವಿಭಾಗಕ್ಕೆ ತಲುಪುವಂತೆ ಸಲ್ಲಿಸತಕ್ಕದ್ದು (ಟೆಂಡರ್‌ ಫಾಮ್‌ ನಮೂನೆಯನ್ನು 
ಈ ಅಧಿಸೂಚನೆಯ ಕೊನೆಯಲ್ಲಿ ಕೊಡಲಾಗಿದೆ) 

3) ಟೆಂಡರ್‌ ಬಿಡ್‌ ಮೊತ್ತವನ್ನು ಫಾರಂನಲ್ಲಿ ಅಂಕಿ ಹಾಗೂ ಅಕ್ಷರ ಎರಡರಲ್ಲಿಯೂ ಸ್ಪಷ್ಟವಾಗಿ ನಮೂದಿಸಬೇಕು. ಏನಾದರೂ 
ತಿದ್ದುಪಡಿಗಳಿದ್ದಲ್ಲಿ ಅರ್ಜಿದಾರರು ಸಹಿಮಾಡಿ ದೃಢೀಕರಿಸಬೇಕು ಟೆಂಡರ್‌ ಫಾರಂಗಳನ್ನು ವರ್ಗಾವಣೆ ಮಾಡಲಾಗುವುದಿಲ್ಲ. 

4) ಬಹಿರಂಗ ಹರಾಜಿನಲ್ಲಿ ಅತೀ ಹೆಚ್ಚಿನ ಬೆಲೆ ದಾಖಲುಗೊಳಿಸಿದ ನಂತರ ಸ್ವೀಕೃತವಾದ ಟೆಂರ್‌ ಲಕೋಟೆಗಳನ್ನು ಪೊಲೀಸ್‌ ಅಧೀಕ್ಷಕರ 
ಅನುಮತಿ ಮೇರೆ ಅವರಿಂದ ನಿಯೋಜಿತ ಅಧಿಕಾರಿಗಳು ಸಾರ್ವಜನಿಕ ಸಮ್ಮುಖದಲ್ಲಿ ಕರೆದು ಬಹಿರಂಗ ಹಾಜರುಪಡಿಸುವುದು 
ಹರಾಜಿನಲ್ಲಿ ಅತೀ ಹೆಚ್ಚಿನ ಬೆಲೆಯ ಅಥವಾ ಟೆಂಡರ್‌ ದಾಖಲಿಸಿದ ಅತೀ ಹೆಚ್ಚಿನ ಬೆಲೆ ಇವರೆಡರಲ್ಲಿ ಅತೀ ಹೆಚ್ಚಿನ ದರ 
ದಾಖಲಿಸಿದವರನ್ನು ಯಶಸ್ವಿ ಟೆಂಡರ್‌ ಬಿಡ್‌ದಾರರು ಎಂದು ಪರಿಗಣಿಸಲಾಗುವುದು. 

5) ಯಶಸ್ವಿಯಾದ ಟೆಂಡರ್‌ ಬಿಡ್‌ದಾರರು ಅಂಗೀಕೃತ ಹೆಚ್ಚಿನ ಬೆಲೆಯ 25% ರಷ್ಟು ಮೊತ್ತವನ್ನು ಅದೇ ದಿವಸ ಸ್ಥಳದಲ್ಲಿಯೇ 
ತುಂಬತಕ್ಕದ್ದು. ಈ ಹಣಕ್ಕೆ ಯಾವುದೇ ಬಡ್ಡಿಯನ್ನು ನೀಡಲಾಗುವುದಿಲ್ಲ ಡಿಜಿ, ಸಿಓಡಿ/ಟಿಟಿಎಂ! ಅಥವಾ ಡಿಐಜಿಪಿ ವೈರೆಲೆಸ್‌ 
ಬೆಂಗಳೂರು ಇವರಿಂದ ವಿಲೇವಾರಿಗೆ ಒಪ್ಪಿಗೆ ಬಂದನಂತರ ಉಳಿದ ಭಾಗವನ್ನು ಬಿಡುದಾರರಿಂದ ಕಟ್ಟಿಸಿಕೊಂಡು ವೈರೆಲೆಸ್‌ 
ಟವರ್‌ಗಳನ್ನು ವಹಿಸಿಕೊಡಲಾಗುವುದು. ಈ ಟವರ್‌ಗಳನ್ನು ಯಶಸ್ವಿ ಬಿಡ್‌ದಾರರು ತಮ್ಮ ಸ್ವಂತ ಖರ್ಚಿನಲ್ಲಿ ಬಿಚ್ಚಿ ಆದೇಶ ದೊರೆತ 15 
ದಿವಸಗಳೊಗಾಗಿ ತೆಗೆದುಕೊಂಡು ಹೋಗುವುದು. ತಪ್ಪಿದಲ್ಲಿ ಅವರು ತುಂಬಿದ 25% ರಷ್ಟು ಮೊತ್ತವನ್ನು ಸರಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲಾಗುವುದು ಮತ್ತು ಮತ್ತೊಮ್ಮೆ ಹೊಸದಾಗಿ ಅಧಿಸೂಚನೆಯನ್ನು ಹೊರಡಿಸಿ ಸದ್ರಿ ಟವರ್‌ಗಳನ್ನು ಮರು ಹರಾಜು 
ಹಾಕಲಾಗುವುದು. 

6) ಯಶಸ್ವಿ ಬಿಡುದಾರರು ಎಲ್ಲಾ ಹಣವನ್ನು ಪೊಲೀಸ್‌ ಅಧೀಕ್ಷಕರು ಕೊಡಗು ಜಿಲ್ಲೆರವರ ಕಛೇರಿಯ ನಗದು ಶಾಖೆಯಲ್ಲಿ ತುಂಬತಕ್ಕದ್ದು. 
ನಿರುಪಯುಕ್ತವಾಗಿರುವ ವಯರಲೆಸ್‌ ಟವರ್‌ಗಳಿಗೆ ವಿಲೇವಾರಿ ಸಮಯ ತಗುಲುವ ಮಾರಾಟ ತೆರಿಗೆ (ಕಾನೂನಿನನ್ಹಯದ ತೆರಿಗೆಯನ್ನು 
ಬಿಡ್ಡುದಾರರಿಂದ ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರ ಪ್ರತ್ಯೇಕ ವಸೂಲಿ ಮಾಡಲಾಗುವುದು. 

7) ಹರಾಜಿನಲ್ಲಿ ಭಾಗವಹಿಸುವ ಸಾರ್ವಜನಿಕರು ಇಲಾಖಾ ನಿಯಮಗಳಿಗೆ ಬದ್ಧರಾಗಿರುತ್ತಾರೆ. 

8) ಹರಾಜಿನಲ್ಲಿ ಯಾವುದೇ ಸವಾಲುಗಳನ್ನು ಯಾವುದೇ ಕಾರಣಕ್ಕಾಗಿ ರದ್ದು ಮಾಡುವ ಇಲ್ಲವೇ ತಿರಸ್ಕರಿಸುವ ಅಧಿಕಾರವನ್ನು ಪೊಲೀಸ್‌ 
ಅಧೀಕ್ಷಕರು ಕೊಡಗು ಜಿಲ್ಲೆ ಇವರು ಹೊಂದಿರುತ್ತಾರೆ. ಹಾಗೂ ಅವರ ತೀರ್ಮಾನವೇ ಅಂತಿಮವಾಗಿರುತ್ತದೆ. 

9) ಬಹಿರಂಗ ಹರಾಜಿನಲ್ಲಿ ವಿವಾದ ಉಂಟಾದಲ್ಲಿ ಡಿ.ಜಿ, ಸಿ.ಓ.ಡಿ, ಟಿ.ಟಿ.ಎಂ, ಅಥವಾ ಡಿ.ಐ.ಜಿ.ಪಿ ವೈರಲೆಸ್‌ ಬೆಂಗಳೂರುರವರು 
ನೀಡುವ ನಿರ್ಣಯವೇ ಅಂತಿಮವಾಗಿರುತ್ತದೆ. 

10) ಹರಾಜಿನಲ್ಲಿ ಯಶಸ್ವಿಯಾಗದೇ ಇರುವಂತಹ ಸವಾಲುದಾರರಿಗೆ ಹರಾಜು ಮುಗಿದ ನಂತರ ಅವರ ಠೇವಣಿ ಮೊತ್ತವನ್ನು 
ಹಿಂತಿರುಗಿಸಲಾಗುವುದು. 

11) ಹರಾಜಿನಲ್ಲಿ ಭಾಗವಹಿಸಲು ಇಚ್ಚಿಸುವವರು ಮೇಲೆ ಹೇಳಲಾದ ಠಾಣೆ! ಸ್ಥಳಗಳಲ್ಲಿ ಟವರುಗಳನ್ನು ಖುದ್ದು ವೀಕ್ಷಿಸಬಹುದಾಗಿದೆ. 

12) ಭರ್ತಿ ಮಾಡಿದ ಟೆಂಡರ್‌ ಫಾರಂಗಳಲ್ಲಿ ಟೆಂಡರುದಾರರು ತಮ್ಮ ಸಂಪೂರ್ಣ ವಿಳಾಸವನ್ನು ಸ್ಪಷ್ಟವಾಗಿ ನಮೂದಿಸುವುದು. 

ಟೆಂಡರ್‌ ಫಾರಂ ನಮೂನೆ 

ಗೆ, 
ಪೊಲೀಸ್‌ ಅಧೀಕ್ಷಕರು, 
ಕೊಡಗು ಜಿಲ್ಲೆ-ಮಡಿಕೇರಿ. 
ಮಾನ್ಯರೇ, 

ತಮ್ಮ ಕಛೇರಿಯ ಟಂಡರ್‌ ಪ್ರಕರಣೆ 2006-07 ದಿನಾಂಕ: 21.9.2006ರಲ್ಲಿ ತಿಳಿಸುವ 2006-07ನೇ ಸಾಲಿನ ನಿರುಪಯುಕ್ತ ಟವರುಗಳನ್ನು 
ರೂ. --- (ರೂ. ಅಕ್ಷರಗಳಲ್ಲಿ) ಗಳಿಗೆ (ಸರಕಾರಿ ನಿಗದಿತ ತೆರಿಗೆಗನ್ನು ಈ ಮೊತ್ತಕ್ಕೆ ಸೇರಿಸಿ ಕಟ್ಟುವ ಷರತ್ತಿನೊಂದಿಗೆ) 
ಖರೀದಿಸಲು ಇಚ್ಚಿಸಿರುತ್ತೇನೆ. 


ತಮ್ಮ ವಿಶ್ವಾಸಿ 
ದಿನಾಂಕ 
ಸ್ಟ (ಬಿಡ್‌ದಾರರ ಸಹಿ ಮತ್ತು ವಿಳಾಸ) 
ಪಿ.ಆರ್‌. 609 ಪೊಲೀಸ್‌ ಅಧೀಕ್ಷಕರು, ಕೊಡಗು ಜಿಲ್ಲೆ. 


ಜಲಸಂಪನ್ಮೂಲ ಇಲಾಖೆ 
ಕಾರ್ಯಪಾಲಕ ಇಂಜಿನಿಯರ್‌ರವರ ಕಛೇರಿ, ನಂ.3 ಭದ್ರಾನಾಲಾ ವಿಭಾಗ, ಮಲೇಬೆನ್ನೂರು 
ಅಲ್ಪಾವಧಿ ಟೆಂಡರ್‌ ವಿಸ್ತರಣೆ ಪ್ರಕಟಣೆ 
ವಿಷಯ: ಅಲ್ಪಾವಧಿ ಟೆಂಡರ್‌ ಪ್ರಕಟಣೆ ನಂ:9/06-07, ದಿನಾಂಕ: 8.9.06 
ಉಲ್ಲೇಖ: ಈ ಕಛೇರಿ ಪತ್ರ ಸಂಖ್ಯೆ: ಕ.ಇಂ:ಬನಾವಿ 3:ಮಬೆ:ಎಇ1, ಟೆಂಡರ್‌ ಪ್ರಕಟಣೆ: 680/2006-07, ದಿನಾಂಕ: 8.9.06 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ೧೨೪೭ 





ಮೇಲ್ಕಂಡ ವಿಷಯದಲ್ಲಿ ನಮೂದಿಸಿರುವಂತೆ ಉಲ್ಲೇಖದ ಈ ವಿಭಾಗ ಕಛೇರಿ ಪತ್ರದಲ್ಲಿ ಒಟ್ಟು 9 ಕಾಮಗಾರಿಗಳ ಟೆಂಡರ್‌ ಕರೆದಿದ್ದು 
ಅದರಲ್ಲಿ ಕ್ರ.ಸಂ. 2,3 ಮತ್ತು 9 ಕಾಮಗಾರಿಗಳ ಟೆಂಡರನ್ನು ತಾಂತ್ರಿಕ ಕಾರಣಾಂತರಗಳಿಂದ ಈ ಕೆಳಗಿನಂತೆ ಮುಂದೂಡಲಾಗಿದೆ. 

1) ಖಾಲಿ ಟೆಂಡರ್‌ ಪುಸ್ತಕಗಳನ್ನು ಕೊಡುವ ದಿನಾಂಕ : 19.10.2006. 

2) ಭತಿ ಮಾಡಿದ ಟೆಂಡರ್‌ ಪುಸ್ತಕಗಳನ್ನು ಸ್ವೀಕರಿಸುವ ದಿನಾಂಕ : 27.10.2006 

ಮೂಲ ಪ್ರಕಟಣೆಯಲ್ಲಿ ಸೂಚಿಸಿರುವ ಬಾಕಿ ಕೆಲಸಗಳ ಹಾಗೂ ಷರತ್ತುಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. 

ಹೆಚ್‌. ಶಿವಮೂರ್ತಿ 
ಪಿ.ಆರ್‌. 615 ಕಾರ್ಯಪಾಲಕ ಇಂಜಿನಿಯರು, 
ನಂ.3, ಭದ್ರಾನಾಲಾ ವಿಭಾಗ, ಮಲೇಬೆನ್ನೂರು 
ತೋಟಗಾರಿಕೆ ಇಲಾಖೆ 
ತೋಟಗಾರಿಕೆ ಉಪ ನಿರ್ದೇಶಕರ ಕಛೇರಿ (ಲಾಲ್‌ಬಾಗ್‌ ಸಸ್ಕತೋಟ) ಲಾಲ್‌ಬಾಗ್‌, ಬೆಂಗಳೂರು-4 
ಸಂಖ್ಯೆ: ತೋಉನಿ:ಲಾಸತೊ:ಬಿಜಿಟಿ:ವಿನಿ1:25:2006-07, ದಿನಾಂಕ: 6ನೇ ಅಕ್ಟೋಬರ್‌ 2006 

ಲಾಲ್‌ಬಾಗ್‌ ಸಸ್ಯತೋಟದಲ್ಲಿನ ವಿದ್ಯುತ್‌ ದೀಪಗಳ ದುರಸ್ತಿ / ಬದಲಾವಣೆ ಹಾಗೂ 750 ಕೆ.ವಿ.ಎ. ಸಬ್‌ ಡಿಸ್ಟಿಬ್ಯೂಷನ್‌ ಸ್ಟೇಷನ್‌ 
ವಾರ್ಷಿಕ ನಿರ್ವಹಣೆ ಕೆಲಸಗಳನ್ನು ಗುತ್ತಿಗೆ ಆಧಾರದ ಮೇಲೆ ದಿನಾಂಕ 1.11.2006 ರಿಂದ 31.10.2007 ವರೆಗೆ ಒಂದು ವರ್ಷದ ಕಾಲ ನಿರ್ವಹಿಸಲು, 
ಕರ್ನಾಟಕ ಮಾರಾಟ ತೆರಿಗೆ ಮತ್ತು ಆದಾಯ ತೆರಿಗೆ ನೊಂದಣಿ ಹೊಂದಿರುವ ಕ್ಲಾಸ್‌-1 ವಿದ್ಯುತ್‌ ಗುತ್ತಿಗೆದಾರರಿಂದ ಟೆಂಡರ್‌ಗಳನ್ನು ಆಹ್ವಾನಿಸಲಾಗಿದೆ. 
ಕಛೇರಿ ವೇಳೆಯಲ್ಲಿ ರೂ.500.00 ಗಳನ್ನು ಪಾವತಿಸಿ ಟೆಂಡರ್‌ ಫಾರಂಗಳನ್ನು ಪಡೆಯತಕ್ಕದ್ದು. 


1. ಟೆಂಡರ್‌ ಫಾರಂಗಳ ವಿತರಣೆ 10.10.06 ರಿಂದ 19.10.06 ರವರೆಗೆ 

2. ಭರ್ತಿ ಮಾಡಿದ ಟೆಂಡರ್‌ ಫಾರಂಗಳನ್ನು ಸಲ್ಲಿಸಲು ಕಡೆಯ ದಿನಾಂಕ 20.10.06 ರಂದು ಮಧ್ಯಾಹ್ನ 1 ಘಂಟೆಯೊಳಗೆ 
3. ಟೆಂಡರ್‌ಗಳನ್ನು ತೆರೆಯುವುದು 20.10.2006 ರಂದು ಸಂಜೆ 4 ಘಂಟೆಗೆ 

4. ಇ.ಎಂ.ಡಿ. ಮೊತ್ತ ರೂ. 20000.00 


ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಕಛೇರಿಯನ್ನು ಸಂಪರ್ಕಿಸುವುದು. 
ತೋಟಗಾರಿಕೆ ಉಪ ನಿರ್ದೇಶಕರು, 
ಪಿ.ಆರ್‌. 619 ಲಾಲ್‌ಬಾಗ್‌ ಸಸ್ಯತೋಟ ಲಾಲ್‌ಬಾಗ್‌, ಬೆಂಗಳೂರು-04 
IN THE COURT OF THE IV ADDL CITY CIVIL JUDGE, MAYOHALL, BANGALORE 
P.&S.C. 15043/2006 


Petitioners: Vis Respondents 
Manjula @ Manjamma, 22 years, 1. The Divisional Personal Officer, 
R/o, 2nd Main Road, Patel Narayanaswamy Southern Railway, Bangalore 
Compound Bangalore-30 Krishna, 
No.15, 1st Cross, M.S. Nagar, 
Bangalore 


PUBLIC NOTICE 

Notice is hereby given that a petition has been made to this court U/s 372 of the Indian 
Succession Act. Praying for grant of Succession Certificate with regards to pension, D.C.R.G. and other 
benefits of late Marappa, who died on 31.12.2002 at Bangalore. 

Be it known that, no caveat has been entered and the petition is for hearing on 19.10.2006. All 
persons claiming to have interest may come and see the proceedings, before grant of succession 
Certificate in favour of the petitioners. 

Given under my hand and seal of this court dated 20th day of September 2006. 

By order of the Court 
Sheristedar, 
City Civil Court, Mayohall Unit, Bangalore. 
IN THE COURT OF THE IV ADDL CITY CIVIL JUDGE, MAYOHALL, BANGALORE 
G.& W.C. 15008/2005 


Petitioners: Vis Respondents 
1. Rajkumar David S/o Late Joseph B. Chandrashekar 5/0 T.R. Babu aged about 
Solomon David 26 years, R/at No. 14, 7th Main 6th Cross, 


N.S. Palya B.T.M. 2nd Stage, Bangalore-76. 
2. Maria Rajkumar W/o Rajkumar David 
PUBLIC NOTICE 
Notice is hereby given that a petition has been made to this court U/s 7,8 & 10 of the Guardian 
and Wards Act. Praying for appointment and declare petitioners as guardian to the child Miss. Rebecca 
Priya @ Yoga Priya. 


೧೨೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ಭಾಗ - ೫ 





The petition is coming for hearing on 19.10.2006. All the person claiming to have any interest may 
come and participate in the proceedings before permitting and declaring petitioners as guardian of the 
child Miss, Rebecca Priya @ Yoga Priya. 

Given under my hand and seal of this court dated 18th day of Setember 2006. 

By order of the Court 
P.D. 96 Sheristedar, 
City Civil Court, Mayohall Unit, Bangalore. 
ಕರ್ನಾಟಕ ಲೋಕಸೇವಾ ಆಯೋಗ 
ಲೋಕಸೇವಾ ಆಯೋಗದ ಕಛೇರಿ, “ಉದ್ಯೋಗ ಸೌಧ” 
ತಿದ್ದುಪಡಿ 
ಸಂಖ್ಯೆ:ಇ.ಪ.(1) 1027/2006-07/ ಪಿಎಸ್‌ಸಿ ಬೆಂಗಳೂರು, ದಿನಾಂಕ: 7ನೇ ಆಕ್ಟೋಬರ್‌ 2006 

ಆಯೋಗದ ಅಧಿಸೂಚನೆ ಸಂಖ್ಯೆ ಇಪ (1) 890/2006-07 ಪಿಎಸ್‌ಸಿ ದಿನಾಂಕ:16.8.2006ರಲ್ಲಿ ಪ್ರಕಟಿಸಲಾಗಿರುವ 2006ನೇ ಪ್ರಥಮ 
ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶದಲ್ಲಿ “ಗದಗ್‌” ಕೇಂದ್ರಕ್ಕೆ ಸಂಬಂಧಿಸಿದಂತೆ ಅಪೆಂಡಿಕ್ಸ್‌-"ಎ' ಅಡಿಯಲ್ಲಿ “ಪಿ.ಡಬ್ಲ್ಯೂ.ಡಿ ಹೈಯರ್‌ 
ಭಾಗ-1 ರ ವಿಷಯದ ಶೀರ್ಷಿಕೆಯ ಕೆಳಗೆ ಪ್ರಥಮ ದರ್ಜೆ ರಡಿಯಲ್ಲಿನ ನೋಂದಣಿ ಸಂಖ್ಯೆಗಳೊಂದಿಗೆ ನೋಂದಣಿ ಸಂಖ್ಯೆ 70040ನ್ನು ಸೇರಿಸಿ 
ಓದಿಕೊಳ್ಳತಕ್ಕದ್ದು.” 


ಕಾರ್ಯದರ್ಶಿ 
ಪಿ.ಆರ್‌. 622 ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು. 
FORM -IV 
(See Rule 12) 
NOTICE 


it is hereby notified that the undersigned has changed herfhis name from 
BHUPAL LAXMAN MADAR to BHUPAL LAXMAN AIHOLE 
P.D. 186 BHUPAL LAXMAN MADAR 
FORM - | 
(See Rule 9) 
NOTIFICATION 
Office of the Directorate of Employment & Training No 9/1, Sri Prashant Complex, P. Kalinga Rao 
Road, Bangalore-560 027 
NOTIFICATION Date: 12th October, 2006 
Sri PURUSHOTHAMA, 5/೦. LATE SRI LAKSHMANA ACHARYA Working as Junior Training 
officer in the Employment & Training Department of / Office of The Principal, Govt Industrial Training 
Institute Kadri Hills, Mangalore-575 004. is permitted to change his Name to PURUSHOTHAMA L. 
ACHARYA 
JOINT DIRECTOR OF TRG (ADMN.) 
P.D. 190 DEPT. OF EMPLOYMENT & TRAINING 
BANGALORE -560 027. 
DEPARTMENT OF POLICE 
Office of the Superintendent of Police Belgaum 
Form-1 
(See Rule-9) 
NOTIFICATION 
Sri Balkrishna Fakirappa Devalatkar Working as Armed Police Constable Department of/ office 
of the Superintendent Of Police, Belgaum is permitted to change his/ name to Balkrishna Fakirappa 
Patil 
P.D. 191 Superintendent of Police Belgaum 
FORM -IV 
(See Rule 12) 
NOTICE 
ti is hereby notified that the undersigned has changed her name from 
BUDDIVANTH MARATI to BHARATH MARATI 
P.D. 192 BUDDIVANTH MARATI 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ೧೨೪೯ 





ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ವಿಭಾಗ, ಅರಣ ಭವನದ ಪಕ್ಕದ ಕಟ್ಟಡ, ಮಲ್ಲೇಶ್ವರಂ 


೧೮ನೇ ಕ್ರಾಸ್‌, ಬೆಂಗಳೂರು-೩ ರವರ ಕಛೇರಿ 
ಸಂಖ್ಯೆಃಎ3 .ಟಿಂಬರ್‌.ರಾವ.ಸಿಆರ್‌.57/06-07, ದಿನಾಂಕಃ 3ನೇ ಅಕ್ಟೋಬರ್‌ 2006. 
ಬಹಿರಂಗ ಹರಾಜು ಪ್ರಕಟಣೆ. 
ವಿಷಯ- ರಾಮನಗರ ತಾಲ್ಲೂಕು ಗುನ್ನೂರು ಗ್ರಾಮದ ಕೆಬ್ಬೆ ಮೈದಾನದಲ್ಲಿರುವ ನೀಲಗಿರಿ ಟಿಂಬರ್‌ ಲಾಗ್‌ಗಳ 
ಬಹಿರಂಗ ಹರಾಜು ಕುರಿತು. 
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಬೆಂಗಳೂರು 


ಗ್ರಾಮಾಂತರ ಅರಣ ವಿಭಾಗದ ರಾಮನಗರ ಅರಣ್ಯ ವಲಯದ ನೆಡುತೋಪುಗಳಲ್ಲಿ ಕತ್ರಾವಣೆ ಮಾಡಿದ ನೀಲಗಿರಿ ಮರಗಳಿಂದ 
ಲಭ್ಯವಾದ ಟಿಂಬರ್‌ನ್ನು ರಾಮನಗರ ತಾಲ್ಲೂಕು ಗುನ್ನೂರು ಗ್ರಾಮದ ಕೆಬ್ಬೆ ಮೈದಾನದಲ್ಲಿ ಲಾಟು ಮಾಡಿದ್ದು ಇವುಗಳನ್ನು 
ಬಹಿರಂಗ ಹರಾಜು ಮೂಲಕ ದಿನಾಂಕಃ30-10-2006 ರಂದು ಮಧ್ಯಾಹ್ನ 11.30 ಗಂಟೆಗೆ ರಾಮನಗರ ತಾಲ್ಲೂಕು ಗುನ್ನೂರು 


ಗ್ರಾಮದ 


ಕೆಬ್ಬೆ ಮೈದಾನದಲ್ಲಿ ಈ ಕೆಳಸಹಿದಾರರು ಅಥವಾ ಇವರಿಂದ ಅಧಿಕಾರ ಪಡೆದ ಅಧಿಕೃತ ಅಧಿಕಾರಿಯು ಕೆಳಕಂಡ ಷರತ್ತುಗಳ 


ಮೇಲೆ ಬಹಿರಂಗ ಹರಾಜನ್ನು ಮಾಡಲು ಉದ್ದೇಶಿಸಿ ಪ್ರಕಟಣೆ ಹೊರಡಿಸಲಾಗಿದೆ. 


1. 


ಹ 


10. 


11; 


12 


13; 


14. 


15. 


16. 


IF: 


ಹರಾಜಿನಲ್ಲಿ ರೂ.5000.00 (ಐದು ಸಾವಿರ) ಗಳನ್ನು ನಗದು ರೂಪದಲ್ಲಿ ಠೇವಣಿಯಾಗಿ ಹರಾಜಿಗೆ ಒಂದು ಗಂಟೆ ಮುಂಚೆ ಪಾವತಿಸಬೇಕು. 
ಹರಾಜಿನಲ್ಲಿ ಭಾಗವಹಿಸಲು ಮೊದಲು ಷೆಡ್ಕೂಲ್‌ನಲ್ಲಿ ನಮೂದಿಸಲಾದ ಇಡಿ ಗಂಟನ್ನು (೫1/7) ನಗದು ರೂಪದಲ್ಲಿ 
ಪಾವತಿಸತಕ್ಕದ್ದು 

ಷೆಡ್ಕೂಲ್‌ನಲ್ಲಿ ಸೂಚಿಸಿರುವ ನಿಗಧಿತ ಸಮಯ ಮತ್ತು ದಿನಾಂಕದಂದು ಹರಾಜನ್ನು ನಡೆಸಲಾಗುವುದು. 

ಇಡಿಗಂಟನ್ನು ಜಮಾ ಮಾಡದೇ ಬಿಡ್‌ದಾರರು ಹರಾಜಿನಲ್ಲಿ ಭಾಗವಹಿಸುವ ಹಕ್ಕು ಇರುವುದಿಲ್ಲ. 

ಷೆಡ್ಕೂಲ್‌ನಲ್ಲಿ ಸೂಚಿಸಿರುವ ಮತ್ತು ಕತ್ರಾವಣೆ ಮಾಡಿ ಲಾಟ್‌ ಮಾಡಿರುವ ನೀಲಗಿರಿ ಮರಗಳ ಲಾಗ್‌ಗಳನ್ನು ಪರಿಶೀಲಿಸಿ 
ಖಚಿತಪಡಿಸಿಕೊಂಡ ನಂತರ ಹರಾಜಿನಲ್ಲಿ ಭಾಗವಹಿಸಬೇಕು. 

ಷೆಡ್ಕೂಲ್‌ನಲ್ಲಿ ತೋರಿಸಿರುವ ಪ್ರತಿ ಲಾಟ್‌ಗೆ ಪ್ರತ್ಮೇಕ ಹರಾಜು ಮಾಡಲಾಗುವುದು. 

ಯಶಸ್ವಿ ಬಿಡ್‌ದಾರರು ತಮ್ಮ ಸ್ವಂತ ಖರ್ಚಿನಲ್ಲಿ ವಿಲೇವಾರಿ ಮಾಡಿಕೊಳ್ಳತಕ್ಕದ್ದು 

ಟಿಂಬರ್‌ ಲಾಗ್‌ಗಳನ್ನು ಸಾಗಿಸಲು ಪರವಾನಗಿಯನ್ನು ನೀಡಲಾಗುವುದು. ಪರವಾನಗಿ ಶುಲ್ಕವನ್ನು ಯಶಸ್ವಿ ಬಿಡ್‌ದಾರರು 
ವಲಯ ಅರಣ್ಯಾಧಿಕಾರಿ, (ಪ್ರಾದೇಶಿಕ) ರಾಮನಗರ ಇವರಲ್ಲಿ ಜಮಾ ಮಾಡತಕ್ಕದ್ದು 

ಹರಾಜಿನಲ್ಲಿ ಯಶಸ್ವಿಯಾದ ಬಿಡ್ಡುದಾರರು ಹರಾಜಿನ ದಿನದಂದೇ ತಾವು ಸೂಚಿಸಿದ ಹರಾಜಿನ ಮೊತದ ಶೇಕಡ ೫೦ 
ರಷ್ಟು ಹಣವನ್ನು ಹಾಗೂ ಸೂಚಿಸಿದ ಮೊತ್ತಕ್ಕೆ ಅನ್ವಯಿಸುವ ಪೂರ್ತಿ ತೆರಿಗೆಯನ್ನು ಜಮಾ ಮಾಡತಕ್ಕದ್ದು ತಪ್ಪಿದಲ್ಲಿ 
ಇ.ಎಂ.ಡಿ.ಮೊತ್ತವನ್ನು ಮುಟ್ಟುಗೋಲು ಹಾಕಿಕೊಂಡು ೨ನೇ ಬಿಡ್ಡುದಾರರನ್ನು ಯಶಸ್ವಿ ಬಿಡ್ಗುದಾರರೆಂದು 
ಪರಿಗಣಿಸಲಾಗುವುದು. 

ಯಶಸ್ವಿ ಬಿಡ್‌ದಾರರು ಈ ಕಚೇರಿಯಿಂದ ಹರಾಜು ಸ್ಥಿರೀಕರಣ ಆದೇಶ ಪಡೆದ ೩ ದಿನಗಳೊಳಗಾಗಿ ನೀಲಗಿರಿ ಟಿಂಬರ್‌ 
ಲಾಗ್‌ಗಳನ್ನು ಬಾಕಿ ಇರುವ ಬಿಡ್‌ನ ಮೊತ್ತವನ್ನು ವಲಯ ಅರಣ್ಯ ಅಧಿಕಾರಿ, ರಾಮನಗರ ಇವರಿಗೆ ಪಾವತಿಸಿ ನೀಲಗಿರಿ 
ಟಿಂಬರ್‌ ಲಾಗ್‌ಗಳನ್ನು ತೆಗೆದುಕೊಂಡು ಹೋಗತಕ್ಕದ್ದು 

ಬಹಿರಂಗ ಹರಾಜಿನಲ್ಲಿ ಉದ್ಭವಿಸಬಹುದಾದ ತಂಟೆತಕರಾರುಗಳಿಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಬೆಂಗಳೂರು 
ಗ್ರಾಮಾಂತರ ವಿಭಾಗ, ಬೆಂಗಳೂರುರವರು ನೀಡುವ ತೀರ್ಮಾನವೇ ಅಂತಿಮವಾಗಿರುತದೆ. 

ಕಪ್ಪು ಪಟ್ಟಿಯಲ್ಲಿರುವ ಬಿಡ್‌ದಾರರು ಅಥವಾ ದಿವಾಳಿಯಾಗಿರುವವರು ಈ ಬಹಿರಂಗ ಹರಾಜಿನಲ್ಲಿ ಭಾಗವಹಿಸಲು 
ಅರ್ಹರಿರುವುದಿಲ್ಲ. 

ಹರಾಜಿನ ನಂತರ ಬರುವ ಬೆಲೆಗಳನ್ನು ಯಾವುದೇ ಕಾರಣಕ್ಕೂ ಪರಿಗಣಿಸಲಾಗುವುದಿಲ್ಲ. 

ಯಾವುದೇ ತಂಟೆತಕರಾರುಗಳಿದ್ದಲ್ಲಿ ಹರಾಜು ಪ್ರಾರಂಭಿಸುವ ಎರಡು ಗಂಟೆ ಮುಂಚಿತವಾಗಿ ಸಂಬಂಧಿಸಿದ ಅಧಿಕಾರಿಗಳ 
ಗಮನಕ್ಕೆ ಲಿಖಿತ ಮೂಲಕ ತರತಕ್ಕದ್ದು ಹಾಗೂ ಹರಾಜಿನ ನಂತರ ತಡವಾಗಿ ಬರುವ ಯಾವುದೇ ತರಹದ ದೂರುಗಳನ್ನು 
ಗಣನೆಗೆ ತೆಗೆದುಕೊಳುವುದಿಲ್ಲ. 

ಯಶಸ್ವಿ ಬಿಡ್‌ದಾರರು ತಮ್ಮ ಬಿಡ್‌ನ ಬೆಲೆಯ ಮೇಲೆ ವ್ಯಾಟ್‌ ತೆರಿಗೆ 12.5%, ಅರಣ ಅಭಿವೃದ್ದಿ ತೆರಿಗೆ 8%, 
ಆದಾಯ ತೆರಿಗೆ 2.5%, ಮತ್ತು ಆದಾಯ ತೆರಿಗೆ ಮೇಲೆ ಶಿಕ್ಷಣದ ಸೆಸ್‌ 2% ರಷ್ಟು ತೆರಿಗೆಗಳನ್ನು ಪಾವತಿಸಬೇಕು. 
ಯಶಸ್ವಿ ಬಿಡ್‌ದಾರರು ನಿಗಧಿತ ಅವಧಿಯಲ್ಲಿ ಟಿಂಬರ್‌ನ್ನು ಸಾಗಿಸದ ಪಕ್ಷದಲ್ಲಿ ಇ.ಎಂ.ಡಿ. ಹಣವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳುವುದಲ್ಲದೆ ಬಿಡ್‌ದಾರರ ಜವಾಬ್ದಾರಿ ಮೇರೆಗೆ ನೀಲಗಿರಿ ಟಿಂಬರ್‌ನ್ನು ಮರು ಹರಾಜು 
ಮಾಡಲಾಗುವುದು. ಮರು ಹರಾಜಿನಲ್ಲಿ ಕಡಿಮೆ ಬಿಡ್‌ ಬಂದು ಸರ್ಕಾರಕ್ಕೆ ನಷ್ಟವಾದಲ್ಲಿ 1963 ರ ಅರಣ್ಯ ಕಾಯ್ದೆ ಸೆಕ್ಸನ್‌ 
೧೦೯ ರಂತೆ ಬಾಕಿಯನ್ನು ಭೂಕಂದಾಯ ರೂಪದಲ್ಲಿ ವಸೂಲಿ ಮಾಡಲಾಗುವುದು ಅಥವಾ ಸರಕು ಸಾಮಗ್ರಿಗಳ 
ಮಾರಾಟದ ಕಾನೂನಿನನ್ವಯ ಅಥವಾ ಭಾರತೀಯ ದಂಡ ಸಂಹಿತೆ (Civil procedure) ಅನ್ವಯ ಕ್ರಮ 
ಕೈಗೊಳ್ಳಲಾಗುವುದು. 

ಈ ಹರಾಜನ್ನು ಯಾವುದೇ ಕಾರಣ ನೀಡದೆ ತಿರಸ್ಕರಿಸುವ ಪೂರ್ಣ ಅಧಿಕಾರವನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು 
ಪಡೆದಿರುತ್ತಾರೆ. 



























































೧೨೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ಭಾಗ - ೫ 

18. ಕರ್ನಾಟಕ ರಾಜ್ಯದಲ್ಲಿಯ ಸವಾಲುದಾರರನ್ನು ಹೊರತುಪಡಿಸಿ, ಅಥವಾ ಯಾವುದೇ ತರಹದ ಆಸಿಯು ಕರ್ನಾಟಕ 
ರಾಜ್ಯದಲ್ಲಿ ಇಲ್ಲದಂಥ ಸವಾಲುದಾರರು ಹರಾಜಿನಲ್ಲಿ ಭಾಗವಹಿಸುವುದಕ್ಕಿಂತ ಮುಂಚಿತವಾಗಿ ಹರಾಜು ಮಾಡುವ ಅಧಿಕಾರಿಗೆ 
ತಮ್ಮ ಬಿಡ್‌ನ ಅರ್ಧ ರಕಂನ್ನು ಜಾರಿಯಲ್ಲಿದ ಮಾರಾಟ ಕರ ಮತ್ತು ಅರಣ್ಯಾಭಿವೃದ್ದಿ ಕರ ಕೊಡಬೇಕು. ಸದರಿ ರಕಂ 
ಮುಂದಿನ 100 ರೂ.ಗೆ ಸರಿ ಇರಬೇಕು ಮೇಲೆ ವಿವರಿಸಿದಂತೆ ಯಶಸ್ವಿ ಬಿಡ್‌ದಾರರು ಶೇಕಡಾ 50 ಬಿಡ್‌ನ ರಕಂ 
ಕಟ್ಟಿದಲ್ಲಿ ಉಳಿದ ಶೇ 50 ರಕಂನ್ನು ಚಾಲ್ತಿಯಲ್ಲಿರುವ ಎಲ್ಲಾ ಕರಗಳೂಡನೆ ಪಾವತಿ ಮಾಡತಕ್ಕದ್ದು ಶೇ 50 ಉಳಿದ 
ಹಣವನ್ನು ಕರಾರುನಾಮೆ ಸಹಿ ಮಾಡುವುದಕ್ಕಿಂತ ಪೂರ್ವದಲ್ಲಿ ಪಾವತಿ ಮಾಡಬೇಕಾಗುವುದು. | 

19. ಬಿಡ್ಡುದಾರರು ಹರಾಜನ್ನು ನಡೆಸುವ ಅಧಿಕಾರಿಯ ಬಳಿ ನೀಡುವ ವಿಳಾಸವೇ ಅಂತಿಮ ಈ ವಿಳಾಸಕ್ಕೆ ಅಂಚೆ ದೃಢೀಕರಣ 
ಪತ್ರ ಪಡೆದು ಕಳುಹಿಸಿದ ಪತ್ರವು ಬಿಡ್ಡುದಾರರಿಗೆ ತಲುಪಿದೆ ಎಂದೇ ತಿಳಿಯಲಾಗುವುದು. 

20. ಪ್ರತಿ ಲಾಟ್‌ಗೆ ಅತಿ ಹೆಚ್ಚು ಬಿಡ್ಡು ಮಾಡಿದ ಬಿಡ್ಡುದಾರರ ಹೆಸರನ್ನು ದಾಖಲಿಸಿ ಅವರ ಸಹಿಯನ್ನು ಬಿಡ್ಡರ್ಸ್‌ ಪಟ್ಟಿಯಲ್ಲಿ 
ತೆಗೆದುಕೊಳ್ಳಲಾಗುವುದು ಅನಂತರ ಯಾವುದೇ ಬಿಡ್ಡನ್ನು ಅಂಗೀಕರಿಸುವುದಿಲ್ಲ. 

21. ಒಂದು ವೇಳೆ ಅತಿ ಹೆಚ್ಚು ಬಿಡ್ಡು ಮಾಡಿದ ಬಿಡ್ಡುದಾರರ ದರವನ್ನು ಹರಾಜು ನಡೆಸುವ ಅಧಿಕಾರಿ ತಿರಸ್ಕರಿಸಿದಲ್ಲಿ, ನಂತರದ 
ಅತಿ ಹೆಚ್ಚು ಬಿಡ್ಡು ಮಾಡಿರುವವರ ಬಿಡ್ಡನ್ನು ಅಧಿಕಾರಿಯು ಒಪ್ಪಬಹುದು ಅಥವಾ ಮರು ಹರಾಜು ಮಾಡಬಹುದು. 

22. ಬಿಡ್ಡುದಾರರು ಬಿಡ್ಡನ್ನು ಒಪ್ಪಿದಲ್ಲಿ ಬಿಡ್ಡುದಾರರು ಇ.ಎಂ.ಡಿ ಯ ಜೊತೆಗೆ ಪುನಃ ಹರಾಜಿನ ಮೊತ್ತದ ಶೇ. 2 ರ 
ಭಾಗವನ್ನು ಠೇವಣೆಯಾಗಿ ಇಡಬೇಕು. 

23. ವಿಫಲ ಬಿಡ್‌ದಾರರ ಠೇವಣಿ ಹಣವನ್ನು ಹರಾಜು ಮುಗಿದ ತಕ್ಷಣ ಹಿಂತಿರುಗಿಸಲಾಗುವುದು. 

24. ಒಂದು ವೇಳೆ ಬಿಡ್‌ದಾರರು ನಮೂದಿಸಿರುವ ಹಣವನ್ನು ಮೇಲಾಧಿಕಾರಿಗಳು ತಿರಸ್ಕರಿಸಿದಲ್ಲ ಅವರು ಕಟ್ಟಿರುವ ಹಣವನ್ನು 
ತಕ್ಕಣವೇ ಹಿಂತಿರಿಗಿಸಲಾಗುವುದು. 

25. ಯಶಸ್ವಿ ಹರಾಜುದಾರರಿಗೆ ಅವರ ಟೆಂಡರು ಒಪ್ಪಿಗೆಯಾಗಿರುವ ಬಗ್ಗೆ ನೋಂದಾಯಿತ ಅಂಚೆಯ ಮೂಲಕ ಮಾಹಿತಿ 
ನೀಡಲಾಗುವುದು ಹಾಗೂ ಕಛೇರಿಯ ಸೂಚನಾ ಫಲಕದಲ್ಲೂ ಅವರ ಹೆಸರನ್ನು ನಮೂದಿಸಲಾಗುವುದು. ಈ ರೀತಿ 
ಮಾಡಿದ ನಂತರ ಟೆಂಡರ್‌ದಾರರಿಗೆ ಅದರ ಒಪ್ಪಿಗೆಯ ಬಗ್ಗೆ ಮಾಹಿತಿ ನೀಡಲಾಗಿದೆ ಎಂದು ಭಾವಿಸಲಾಗುವುದು. 

26. ಬಿಡ್ಡುದಾರರು ಎಲ್ಲಾ ಸಮಯದಲ್ಲೂ ಕರ್ನಾಟಕ ಅರಣ್ಕ ಕಾಯ್ದೆ ಮತ್ತು ಇತರೆ ಶಾಸನಬದ್ದ ಮಾರ್ಪಟುಗಳಿಗೆ 
ಬದ್ಧರಾಗಿರುತ್ತಾರೆ. 

27. ಬಿಡ್ಡುದಾರರು ಟೆಂಡರು ಷರತ್ತಿನ ಯಾವುದೇ ಅಂಶಗಳನ್ನು ಉಲ್ಲಂಘನೆ ಮಾಡಿದಲ್ಲಿ ಅವರ ಮುಂಗಡ ಠೇವಣಿಯನ್ನು 
ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 

28. ಈ ಹರಾಜಿಗೆ ಸಂಬಂಧಿಸಿದಂತೆ ಬೇಕಾದ ಇತರೆ ಮಾಹಿತಿಗಳನ್ನು ಈ ಕಛೇರಿಯ ಕೆಲಸದ ವೇಳೆಯಲ್ಲಿ 
ತಿಳಿದುಕೊಳ್ಳಬಹುದು. 

ಎ.ಎಂ. ಅಣ್ಣಯ್ಯ 
ಉಪ ಅರಣ ಸಂರಕ್ಷಣಾಧಿಕಾರಿ, 
ಬೆಂಗಳೂರು ಗ್ರಾಮಾಂತರ ವಿಭಾಗ, ಬೆಂಗಳೂರು. 
ಉಪ ಅರಣ ಸಂರಕ್ಷಣಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ವಿಭಾಗ, ಬೆಂಗಳೂರು 
ಷೆಡ್ಕೂಲ್‌ 

ಲಾಟು ವಿವರಗಳು (ನೀಲಗಿರಿ ಅಂದಾಜು ಪ್ರಮಾಣ ಮಾರಾಟದ ದಿನಾಂಕ ಕಟ್ಟಬೇಕಾದ ಇಡಿಗಂಟು (EMD) 

ಸಂಖ್ಯೆ ಟಿಂಬರ್‌/ಲಾಗ್‌ಗಳು) ಘನಮೀಟರ್‌ನಲ್ಲಿ ಪ್ರತಿ ಲಾಟ್‌ಗೆ 

1 2 3 4 ೨ 

1 10 ಲಾಗ್‌ಗಳು 2.384 30-10-2006 ರೂ.5,000-00 

2 8 ಲಾಗ್‌ಗಳು 1.158 

3 10 ಲಾಗ್‌ಗಳು 2.267 

4 8 ಲಾಗ್‌ಗಳು 2.847 

5 3 ಲಾಗ್‌ಗಳು 0.372 

6 11 ಲಾಗ್‌ಗಳು 2.439 

7 8 ಲಾಗ್‌ಗಳು 2.497 

8 4 ಲಾಗ್‌ಗಳು 1.158 

9 10 ಲಾಗ್‌ಗಳು 1.522 

10 10 ಲಾಗ್‌ಗಳು 2.110 

11 8 ಲಾಗ್‌ಗಳು 2.132 

12 12 ಲಾಗ್‌ಗಳು 2.253 

13 7 ಲಾಗ್‌ಗಳು 1.848 

14 10 ಲಾಗ್‌ಗಳು 2.110 

15 6 ಲಾಗ್‌ಗಳು 1.824 

16 10 ಲಾಗ್‌ಗಳು 4.265 























ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ೧೨೫೧ 















































1 ಶಿ 3 4 5 
17 8 ಲಾಗ್‌ಗಳು 2.273 
18 9 ಲಾಗ್‌ಗಳು 1.479 
19 10 ಲಾಗ್‌ಗಳು 2.524 
20 10 ಲಾಗ್‌ಗಳು 2.659 
21 10 ಲಾಗ್‌ಗಳು 2.099 
22 11 ಲಾಗ್‌ಗಳು 2.613 
23 9 ಲಾಗ್‌ಗಳು 1.917 
24 7 ಲಾಗ್‌ಗಳು 2.213 
25 5 ಲಾಗ್‌ಗಳು 1.471 
26 3 ಲಾಗ್‌ಗಳು 0.460 
27 7 ಲಾಗ್‌ಗಳು 0.912 
28 6 ಲಾಗ್‌ಗಳು 1.377 




















ಎ.ಎಂ. ಅಣ್ಣಯ್ಯ 
ಪಿ.ಆರ್‌. 623 ಉಪ ಅರಣ ಸಂರಕ್ಷಣಾಧಿಕಾರಿ, 
ಬೆಂಗಳೂರು ಗ್ರಾಮಾಂತರ ವಿಭಾಗ, ಬೆಂಗಳೂರು. 
ಸಾಗರ ಅರಣ್ಯ ಇಲಾಖೆ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿ, ಸಾಗರ ವಿಭಾಗ, ಸಾಗರ ಅರಣ್ಯ ಕಾಮಗಾರಿಗಳ ಕುರಿತು ಟೆಂಡರ್‌ ಪ್ರಕಟಣೆ 
ಕ್ರ.ಸಂ.ಎ2.ಬಿಜಿಟಿ.ಸಿಆರ್‌ 29/06-07, ದಿನಾಂಕ: 9ನೇ ಅಕ್ಟೋಬರ್‌ 2006 

ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ 2007ನೇ ಸಾಲಿನ ಮಳೆಗಾಲದಲ್ಲಿ ಸಾಗರ ಅರಣ್ಯ ವಿಭಾಗದ ವ್ಯಾಪ್ತಿಯಲ್ಲಿ 
ಬರುವ ಈ ಕೆಳಕಂಡ ಅರಣ್ಯ ಪ್ರದೇಶಗಳಲ್ಲಿ ನೆಡುತೋಪು ರಚನೆ ಮಾಡಲು ಅಗತ್ಯ ಮುಂಗಡ ಕೆಲಸಗಳನ್ನು (ಮುಂಗಡ ರಿಫ್ಟಿಂಗ್‌, ಜಾನುವಾರು 
ನಿರೋಧಕ ಕಂದಕ, ಗುಂಡಿ ತೆಗೆಯುವುದು ಮತ್ತು ಸಸಿ ಬೆಳೆಸುವುದು, ಮಣ್ಣು ಸಂರಕ್ಷಣಾ ಕೆಲಸ ಮತ್ತು ಇತ್ಯಾದಿ ಪೂರಕ ಕೆಲಸಗಳು) ಮಾಡಿಮುಗಿಸಲು 
ನೋಂದಾಯಿತ ಅರಣ್ಯ ಗುತ್ತಿಗೆದಾರರಿಂದ ಟೆಂಡರ್‌ ಕರೆಯಲಾಗಿದೆ. ಆಸಕ್ತ ಗುತ್ತಿಗೆದಾರರು ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಕಾಮಗಾರಿಯನ್ನು 
ನಿರ್ವಹಿಸುವ ಬಗ್ಗೆ ಕಾಮಗಾರಿವಾರು ದಿ:30.10.2006ರ ಅಪರಾಹ್ನ 3-00 ಗಂಟೆಯೊಳಗೆ ಮೊಹರು ಮಾಡಿದ ಲಕೋಟೆಯಲ್ಲಿ ಟೆಂಡರನ್ನು ಉಪ 
ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಗರ ವಿಭಾಗ, ಸಾಗರ ಇವರಿಗೆ ಸಲ್ಲಿಸಲು ಕೋರಿದೆ. ಟೆಂಡರುದಾರರ ಸಮಕ್ಷಮದಲ್ಲಿ ಟೆಂಡರು ಲಕೋಟೆಯನ್ನು 
ಅದೇ ದಿನ ಅಪರಾಹ್ನ 4-30 ಗಂಟೆಗೆ ತೆರೆಯಲಾಗುವುದು. 

ಒಂದು ವೇಳೆ ಮೇಲೆ ಹೇಳಿದ ದಿನಾಂಕದಂದು ಯಾವ ಗುತ್ತಿಗೆದಾರರೂ ಟೆಂಡರು ಹಾಕದಿದ್ದಲ್ಲಿ, ಇದೇ ಟೆಂಡರು ಪ್ರಕ್ರಿಯೆಯನ್ನು 
ಮುಂದುವರೆಸಿ, ಮರು ಟೆಂಡರನ್ನು ದಿನಾಂಕ: 6.11.06 ರಂದು ಅಪರಾಹ್ನ 3-00 ಗಂಟೆಯೊಳಗೆ ಕರೆಯಲಾಗಿದೆ ಎಂದು ಭಾವಿಸತಕ್ಕದ್ದು. ಮತ್ತು ಸದರಿ 
ದಿನಾಂಕದಂದೇ ಟೆಂಡರುದಾರರ ಸಮಕ್ಷಮದಲ್ಲಿ ಟೆಂಡರು ಲಕೋಟೆಯನ್ನು ಅದೇ ದಿನ ಅಪರಾಹ್ನ 4-30 ಗಂಟೆಗೆ ತೆರೆಯಲಾಗುವುದು. 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ 









































ಷೆಡ್ಯೂಲ್‌ 
ಕಾಮಗಾರಿಯ 
ಇ.ಎಂ.ಡಿ. 
ಅಂದಾಜು 
(ಕ. ಸಂ. ವಲಯ ಯೋಜನೆ ಪ್ರದೇಶ ಸ.ನಂ. (ವಿಸ್ತೀರ್ಣ ಹೆ.ನಲ್ಲಿ ಮೊತ್ತ 
ಸ ತ BRN ್‌ 
ರೂ.ಗಳಲ್ಲಿ WO; 
1 2 3 4 5 6 7 8 
ಮುಂಗಡ ಕಾಮಗಾರಿಗಳು 
1 ಶಿಕಾರಿಪುರ 12ನೇ ಹಣಕಾಸು ಆಯೋಗ ಬಳೂರು 91 20.00 285000 7100 
2 ಶಿಕಾರಿಪುರ 12ನೇ ಹಣಕಾಸು ಆಯೋಗ ಅಂಬಾರಗೊಪ್ಪ 51 20.00 285000 7100 
3 ಕಾರ್ಗಲ್‌ 12ನೇ ಹಣಕಾಸು ಆಯೋಗ ಕಟ್ಟನಕಾರು 82 15.00 213750 5300 
4 |ಅಂಬ್ಲಿಗೊಳ 12ನೇ ಹಣಕಾಸು ಆಯೋಗ ಬೆಳಂದೂರು 5, 51 15.00 67500 1700 
11-ಫಾರೆಸ್‌ ಪೊಟೆಕನ್‌ ಸಿಓಪ 
$ ಶಿರಾಳಕೊಪ್ಪ Fg ಸ ಹುಲುಗಿನಕೊಪ 30 20.00 216500 5400 
ಬ (ಪರಿಹಾರಾತ್ಮಕ ಅರಣ್ಯೀಕರಣ) ಖು 
11-ಫಾರೆಸ್‌ ಪೊಟೆಕನ್‌ ಸಿಓಪಿ 
6 ನಗರ ಗ್ಗ NBS ನಾಗೋಡಿ 200, 218 20.00 216500 5400 
(ಪರಿಹಾರಾತ್ಮಕ ಅರಣ್ಯೀಕರಣ) 
7 ಸಾಗರ 11-ಫಾರೆಸ್ಟ್‌ ಪ್ರೊಟೆಕ್ಷನ್‌ ಸಿಓಪಿ ಹೊಸೂರು 34, 35, 124 10.00 112000 2800 
8 ಕಾರ್ಗಲ್‌ 11-ಫಾರೆಸ್ಟ್‌ ಪ್ರೊಟೆಕ್ಷನ್‌ ಸಿಓಪಿ ಬೊಬ್ಬಿಗ 75 10.00 112000 2800 
9 (ಆನಂದಪುರಂ ॥-ಫಾರೆಸ್ಟ್‌ ಪ್ರೊಟೆಕ್ಷನ್‌ ಸಿಓಪಿ ಮಲ್ಲಂದೂರು 155, 156 10.00 112000 2800 
10 ಸೊರಬ 11-ಫಾರೆಸ್ಟ್‌ ಪ್ರೊಟೆಕ್ಷನ್‌ ಸಿಓಪಿ ಪತ್ರೆಸಾಲು 53 10.00 112000 2800 
































































































































೧೨೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ಭಾಗ - ೫ 
1 2 3 4 5 6 7 8 
॥ ಆನವಟ್ಟಿ 11-ಫಾರೆಸ್ಟ್‌ ಪ್ರೊಟೆಕ್ಷನ್‌ ಸಿಓಪಿ ಶಿಡ್ಡಿಹಳ್ಳಿ 11 10.00 112000 2800 
12 ಶಿಕಾರಿಪುರ 11-ಫಾರೆಸ್ಟ್‌ ಪ್ರೊಟೆಕ್ಷನ್‌ ಸಿಓಪಿ ಕೋಣನಕಟ್ಟೆ 7,8 10.00 112000 2800 
3 ಶಿರಾಳಕೊಪ್ಪ 11-ಫಾರೆಸ್ಟ್‌ ಪ್ರೊಟೆಕ್ಷನ್‌ ಸಿಓಪಿ ಉದ್ರಿ 164 10.00 112000 2800 
14 ಅಂಭ್ಲಿಗೊಳ 11-ಫಾರೆಸ್ಟ್‌ ಪ್ರೊಟೆಕ್ಷನ್‌ ಸಿಓಪಿ ಮುಡಬಾ-ಸಿದ್ದಾಪುರ 26 10.00 112000 2800 
15 (ಹೊಸನಗರ 11-ಫಾರೆಸ್ಟ್‌ ಪ್ರೊಟೆಕ್ಷನ್‌ ಸಿಓಪಿ ಹೊನ್ನೆಬೈಲು 110 10.00 112000 2800 
16 ನಗರ 11-ಫಾರೆಸ್ಟ್‌ ಪ್ರೊಟೆಕ್ಷನ್‌ ಸಿಓಪಿ ಮತ್ತಿಕ್ಕೆ 85, 112 10.00 112000 2800 
17 ಸಾಗರ ಕೆಎಫ್‌ಡಿಎಫ್‌-03-ಇತರೆ ನೆಡುತೋಪು ಹೊಸೂರು 34, 35, 124 20.00 224000 5600 
18 ಕಾರ್ಗಲ್‌ ಕೆಎಫ್‌ಡಿಎಫ್‌-03-ಇತರೆ ನೆಡುತೋಪು ಬೊಬ್ಬಿಗ 75 20.00 224000 5600 
19 (ಆನಂದಪುರಂ  ಕೆಎಫ್‌ಡಿಎಫ್‌-03-ಇತರೆ ನೆಡುತೋಪು ಮಲ್ಲಂದೂರು 155, 156 20.00 224000 5600 
20 ಸೊರಬ ಕಎಫ್‌ಡಿಎಫ್‌-03-ಇತರೆ ನೆಡುತೋಪು ಕುದುರೆಗಣಿ 53 20.00 224000 5600 

ತುಡ್ಡೂರು 40 
2೫ (ಆನವಟ್ಟ ಕೆಎಫ್‌ಡಿಎಫ್‌-03-ಇತರೆ ನೆಡುತೋಪು ಬದನಕಟ್ಟೆ 7 20.00 224000 5600 
ಕುಬಟೂರು 299 
2 ಶಿಕಾರಿಪುರ ಕಎಫ್‌ಡಿಎಫ್‌-03-ಇತರೆ ನೆಡುತೋಪು ಶಿಡಿಗಿನಹಾಳ್‌ 1 20.00 224000 5600 
23 ಶಿರಾಳಕೊಪ್ಪ ಕಎಫ್‌ಡಿಎಫ್‌-03-ಇತರೆ ನೆಡುತೋಪು ಕುಂಬತ್ತಿ 3 10.00 112000 2800 
ಬೆದವಟ್ಟಿ 91 
24 ಶಿರಾಳಕೊಪ ಕೆಎಫ್‌ಡಿಎಫ್‌-03-ಇತರೆ ನೆಡುತೋಪು ಟಿ 10.00 112000 2800 
4 ಕುಳವಳ್ಳಿ 47 
25 ಅಂಭ್ಲಿಗೊಳ ಕೆಎಫ್‌ಡಿಎಫ್‌-03-ಇತರೆ ನೆಡುತೋಪು ಅಣ್ಣಾಮರ 1 20.00 224000 5600 
26 (ಹೊಸನಗರ ಕೆಎಫ್‌ಡಿಎಫ್‌-03-ಇತರೆ ನೆಡುತೋಪು ತ್ರಿಣಿವೆ 98 20.00 224000 5600 
21 |ನಗರ ಕಎಫ್‌ಡಿಎಫ್‌-03-ಇತರೆ ನೆಡುತೋಪು ಬ್ರಾಹ್ಮಣತೊರವೆ 172 20.00 224000 5600 
28 ಹೊಸನಗರ ಡಿ.ಡಿ.ಎಫ್‌ ಜೇನಿ 8 18.00 189000 4700 
29 [ಕಾರ್ಗಲ್‌ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-2 ಮರಾಠಿ 161, 178 50.00 396000 10000 
30 ಸೊರಬ ಕಎಸ್‌ಎಫ್‌ಎಂಬಿಸಿ. ಮಾದರಿ-2 ಚಿಕ್ಕಲಗೋಡು 28 50.00 396000 10000 
3 ಶಿರಾಳಕೊಪ್ಪ ಕಎಸ್‌ಎಫ್‌ಎಂಬಿಸಿ. ಮಾದರಿ-2 ಚಿಕ್ಕಸವಿ 15 50.00 396000 10000 
32 ಸಾಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಆವಿನಹಳ್ಳಿ ಬ್ಲಾಕ್‌-1 3] 50.00 523400 13000 
33. ಸಾಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಆವಿನಹಳ್ಳಿ ಬ್ಲಾಕ್‌-2 3] 50.00 523400 13000 
34 ಕಾರ್ಗಲ್‌ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಮರಾಠಿ 161 50.00 523400 13000 
35 (ಆನಂದಪುರಂ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಬೈರಾಪುರ ಬ್ಲಾಕ್‌-1 1,4,5, 85 50.00 523400 13000 
36 (ಆನಂದಪುರಂ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಬೈರಾಪುರ ಬ್ಲಾಕ್‌-2 1,4,5, 85 50.00 523400 13000 
37 |ತನಂದಪುರಂ  ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಬೈರಾಪುರ ಬ್ಲಾಕ್‌-3 1,4,5, 85 25.00 261700 6500 
38 ಸೊರಬ ಕಎಸ್‌ಎಫ್‌ಎಂಬಿಸಿ. ಮಾದರಿ-3 ಕು೦ಟಗಳಲೆ ಬ್ಲಾಕ್‌-1 69, 134 50.00 523400 13000 
39 ಸೊರಬ ಕಎಸ್‌ಎಫ್‌ಎಂಬಿಸಿ. ಮಾದರಿ-3 ಕು೦ಟಗಳಲೆ ಬ್ಲಾಕ್‌-2 69, 134 50.00 523400 13000 
40 (ಸೊರಬ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಕು೦ಟಗಳಲೆ ಬ್ಲಾಕ್‌-3 69, 134 25.00 261700 6500 


















































































































































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ೧೨೫೩ 
1 2 4 5 6 7 8 
4 ಆನವಟ್ಟಿ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಅರತಲಗಡ್ಡೆ ಬ್ಲಾಕ್‌-1 1 50.00 523400 13000 
42 (ಆನವಟ್ಟಿ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಅರತಲಗಡ್ಡೆ ಬ್ಲಾಕ್‌-2 1 50.00 523400 13000 
43 (ಆನವಟ್ಟಿ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಅರತಲಗಡ್ಡೆ ಬ್ಲಾಕ್‌-3 1 25.00 261700 6500 
44 (ಆನವಟ್ಟ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಸೂರಣಿಗೆ 1 50.00 523400 13000 
45 |ಅಂಬ್ಲಿಗೊಳ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಎರೇಕೊಪ್ಪ ] 25.00 261700 6500 
46 |ಅಂಬ್ಲಿಗೊಳ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಮುತ್ತಲಬೈಲು 24, 25, 69 50.00 523400 13000 
47 ಹೊಸನಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಮುಳುಗುಡ್ಡೆ 51, 67 25.00 261700 6500 
48 ನಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಕರಿಮನೆ 144 25.00 261700 6500 
49 ಸಾಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಆವಿನಹಳ್ಳಿ 31 25.00 258375 6500 
50 ಕಾರ್ಗಲ್‌ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಮರಾಠಿ 161 25.00 258375 6500 
51 (ಆನಂದಪುರಂ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಬೈರಾಪುರ 1,4,5, 85 25.00 258375 6500 

ತಲಗಡ್ಡೆ 1 
52 [ಆನವಟ್ಟಿ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 25.00 258375 6500 
ಬ ಅರತಲಗಡ್ಡೆ 10, 99 
53) ಶಿಕಾರಿಪುರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಕಾಗಿನೆಲೆ 61, 113 25.00 258375 6500 
54 ಶಿಕಾರಿಪುರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಮತ್ತಿಫಟ್ಟ 4, 12 50.00 516750 13000 
55 ಶಿರಾಳಕೊಪ್ಪ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಜಿರಲೆಕೊಪ್ಪ 38 20.00 206700 5200 
ಭಕ್ತನಕೊಪ್ಪ, 55 
56 ಶಿರಾಳಕೊಪ್ಪ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 30.00 310050 7800 
ಮಂಚಿಕೊಪ 63 
ಕೊರಟಗೆರೆ 
57 ಶಿರಾಳಕೊಪ್ಪ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 98 25.00 258375 6500 
ಬ್ಲಾಕ್‌-1 
ಕೊರಟಿಗೆರೆ 
58 ಶಿರಾಳಕೊಪ್ಪ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 70 25.00 258375 6500 
ಬ್ಲಾಕ್‌-2 
59 [ಹೊಸನಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಕಾರಕ್ಕಿ 10, 11 25.00 258375 6500 
60 ನಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಕರಿಮನೆ 188 15.00 155025 3900 
61 ನಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಕಿಳಂದೂರು 43 10.00 103350 2600 
62 ಕಾರ್ಗಲ್‌ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-5 ಕಟ್ಟನಕಾರು 82, 25 25.00 186050 4700 
63 ಕಾರ್ಗಲ್‌ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-5 ಬೊಬ್ಲಿಗ 75, 206 25.00 186050 4700 
64 ಸೊರಬ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-5 ಚಿಕ್ಕಲಗೋಡು 28 50.00 372100 9300 
65 ಹೊಸನಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-5 ಕಾರಕ್ತಿ Il 25.00 186050 4700 
ಕೆ. ಹುಣಸವಲ್ಳಿ 96 
66 ಹೊಸನಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-5 4 25.00 186050 4700 
ಮೆಣಸೆ 86 
67 ನಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-5 ಕರಿಮನೆ 189 50.00 372100 9000 
ಭೂಸಾರ ಮತ್ತು ತೇವಾಂಶ ಸಂರಕ್ಷಣಾ ಕಾಮಗಾರಿಗಳು 
68 ಕಾರ್ಗಲ್‌ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-2 ಮರಾಠಿ 161, 178 50.00 150900 3800 
69 ಸೊರಬ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-2 ಚಿಕ್ಕಲಗೋಡು 28 50.00 150900 3800 
70 ಶಿರಾಳಕೊಪ್ಪ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-2 ಚಿಕ್ಕಸವಿ 15 50.00 150900 3800 
71 ಸಾಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಆವಿನಹಳ್ಳಿ ಬ್ಲಾಕ್‌-1 31 50.00 191400 4800 
72 |ಸಾಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಆವಿನಹಳ್ಳಿ ಬ್ಲಾಕ್‌-2 31 50.00 191400 4800 
73 ಕಾರ್ಗಲ್‌ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಮರಾಠಿ 161 50.00 191400 4800 
74 (ಆನಂದಪುರಂ  ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಬೈರಾಪುರ ಬ್ಲಾಕ್‌-1 1,4,5, 85 50.00 191400 4800 
75 (ಆನಂದಪುರಂ  ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಬೈರಾಪುರ ಬ್ಲಾಕ್‌-2 1,4,5, 85 50.00 191400 4800 
































೧೨೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ಭಾಗ - ೫ 






































































































































1 2 3 4 5 6 7 8 
76 (ಆನಂದಪುರಂ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಬೈರಾಪುರ ಬ್ಲಾಕ್‌-3 1 4,5, 85 25.00 95700 2400 
ಕು೦ಟಗಳಲೆ 
77 ಸೊರಬ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಚ 69, 134 50.00 191400 4800 
ಕು೦ಟಗಳಲೆ 
78 ಸೊರಬ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಗ 69, 134 50.00 191400 4800 
೦೨. 
ಕು೦ಟಗಳಲೆ 
79 ಸೊರಬ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 MS 69, 134 25.00 95700 2400 
ಅರತಲಗಡ್ಡೆ 
80 (ಆನವಟ್ಟಿ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಬ ಡಿ 1 50.00 191400 4800 
ಅರತಲಗಡ್ಡೆ 
8 (ಆನವಟ್ಟಿ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಲ ] 50.00 191400 4800 
ಚ ಬ್ರಾಕ್‌-2 
ಅರತಲಗಡ್ಡೆ 
82 (ಆನವಟ್ಟಿ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ತಡಾ ಡಿ 1 25.00 95700 2400 
8 ಆನವಟ್ಟಿ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಸೂರಣಿಗೆ ] 50.00 191400 4800 
84 ಅಂಭಿಗೊಳ ಕಎಸ್‌ಎಫ್‌ಎಂಬಿಸಿ. ಮಾದರಿ-3 ಎರೇಕೊಪ್ಪ 1 25.00 95700 2400 
85 ಅಂಬ್ಲಿಗೊಳ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಮುತ್ತಲಬೈಲು 24, 25, 69 50.00 191400 4800 
86 [ಹೊಸನಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಮುಳುಗುಡ್ಡೆ 5, 67 25.00 95700 2400 
87 ನಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಕರಿಮನೆ 144 25.00 95700 2400 
88 ಸಾಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಆವಿನಹಳ್ಳಿ 31 25.00 91500 2300 
89 ಕಾರ್ಗಲ್‌ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಮರಾಠಿ 161 25.00 91500 2300 
90 ಆನಂದಪುರಂ  ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಬೈರಾಪುರ 1,4, 5, 85 25.00 91500 2300 
ತಲಗಡ್ಡೆ 1 
9 |ಆನವಟ್ಟಿ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಈ 25.00 91500 2300 
ಪ lS ಅರತಲಗಡ್ಡೆ 10, 99 
92 ಶಿಕಾರಿಪುರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಕಾಗಿನೆಲೆ 61, 113 25.00 91500 2300 
93 ಶಿಕಾರಿಪುರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಮತ್ತಿಘಟ್ಟ 4, 12 50.00 183000 4600 
94 [ಶಿರಾಳಕೊಪ್ಪ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಜಿರಲೆಕೊಪ್ಪ 38 20.00 73200 1800 
55 
95 ಶಿರಾಳಕೊಪ್ಪ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಭಕ್ತನಕೊಪ್ಪ ಮಂಚಿಕೊಪ್ಪ 1 30.00 109800 2800 
ಕೊರಟಿಗೆರೆ 
96 ಶಿರಾಳಕೊಪ್ಪ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಚಟ 98 25.00 91500 2300 
ಕೊರಟಿಗೆರೆ 
97 ಶಿರಾಳಕೊಪ್ಪ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಚತತ 70 25.00 91500 2300 
98 ಹೊಸನಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಕಾರಕ್ಷಿ 1, 11 25.00 91500 2300 
99 ನಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಕರಿಮನೆ 188 15.00 54900 1400 
100. (ಕಾರ್ಗಲ್‌ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-5 ಕಟಿನಕಾರು 82, 25 25.00 99225 2500 
10 ಕಾರ್ಗಲ್‌ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-5 ಬೊಬ್ಬಿಗ 75, 206 25.00 99225 2500 
102 ಸೊರಬ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-5 ಚಿಕ್ಕಲಗೋಡು 28 50.00 198450 5000 
103 ಹೊಸನಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-5 ಕಾರಕ್ಕಿ Il 25.00 99225 2500 
104 (ಹೊಸನಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-5 ಕೆ.ಹುಣಸವಳ್ಳಿ 96 25.00 99225 2500 
105 ನಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-5 ಕರಿಮನೆ 189 50.00 198450 5000 
ಸಸಿಗಳನ್ನು ಬೆಳೆಸುವುದು 
ಬೆಳೆಸ | ಅಂದಾಜು ಇ.ಎಂ.ಡಿ. 
ಪ್ರಮಾಣ 
ಕ್ರಸಂ ವಲಯ ಯೋಜನೆ ಸಸ್ಕಕ್ಷೇತ್ರದ ಹೆಸರು ಬೇಕಾದ ಏಕಗಳಲ ಮೊತ್ತ ಮೊತ್ತ 
ಸಸಿಗಳ ಅಳತೆ ತಗ ರೂ.ಗಳಲ್ಲಿ ರೂ.ಗಳಲ್ಲಿ 
106 ಕಾರ್ಗಲ್‌ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-2 ಎಣ್ಣೆಹೊಳೆ ಸಸ್ಯಕ್ಷೇತ್ರ 8ಥ12 0.240 96000 2400 
107 ಸೊರಬ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-2 ವರದಾ ಸಸ್ಯಕ್ಷೇತ್ರ 8012 0.240 96000 2400 











































































































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ೧೨೫೫ 
1 2 3 4 5 6 7 8 
1088 ಶಿರಾಳಕೊಪ್ಪ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-2 ದೇವಿಕೊಪ್ಪ ಸಸ್ಕಕ್ಷೇತ 812 0.240 96000 2400 
109 ಸಾಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಜ೦ಬಗಾರು ಸಸ್ಯಕ್ಷೇತ್ರ 8012 0.960 384000 9600 
10 [ಕಾರ್ಗಲ್‌ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಎಣ್ಣೆಹೊಳೆ ಸಸ್ಯಕ್ಷೇತ 8012 0.480 192000 4800 
11 (ಆನಂದಪುರಂ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಐಗಿನಬೈಲು ಸಸ್ಯಕ್ಷೇತ್ರ 8೫12 1.200 480000 12000 
12 [ಸೊರಬ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ವರದಾ ಸಸ್ಯಕ್ಷೇತ 812 1.200 480000 12000 
13 (ಆನವಟ್ಟಿ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಬೆಟ್ಟದಕುರ್ಲಿ ಸಸ್ಯಕ್ಷೇತ್ರ 8812 1.680 672000 16800 
14 (ಅ೦ಭ್ಲಿಗೊಳ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಅಂಬ್ಲಿಗೊಳ ಸಸ್ಯಕ್ಷೇತ್ರ 812 0.720 288000 7200 
15 (ಹೊಸನಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಶರ್ಮಾನಾವತಿ ಸಸ್ಕಕ್ಷೇತ್ರ 812 0.240 96000 2400 
16 ನಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-3 ಹುಲಿಕಲ್‌ ಸಸ್ಯಕ್ಷೇತ 812 0.240 96000 2400 
117 (ಸಾಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಜ೦ಬಗಾರು ಸಸ್ಯಕ್ಷೇತ್ರ 588 0.450 63000 1600 
18 ಕಾರ್ಗಲ್‌ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಎಣ್ಣೆಹೊಳೆ ಸಸ್ಯಕ್ಷೇತ್ರ 508 0.450 63000 1600 
19 (ಆನಂದಪುರಂ  ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಐಗಿನಬೈಲು ಸಸ್ಯಕ್ಷೇತ್ರ 588 0.450 63000 1600 
120 (ಆನವಟ್ಟಿ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಬೆಟ್ಟದಕುರ್ಲಿ ಸಸ್ಯಕ್ಷೇತ 588 0.450 63000 1600 
121 ಶಿಕಾರಿಪುರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಕುಮದ್ವತಿ ಸಸ್ಯಕ್ಷೇತ 588 1.350 189000 4800 
12 ಶಿರಾಳಕೊಪ್ಪ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ದೇವಿಕೊಪ್ಪ ಸಸ್ಕಕ್ಷೇತ 5ಥು8 1.800 252000 6300 
123 [ಹೊಸನಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಶರ್ಮಾನಾವತಿ ಸಸ್ಕಕ್ಷೇತ್ರ 5ಥು8 0.450 63000 1600 
14 ನಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-4 ಹುಲಿಕಲ್‌ ಸಸ್ಯಕ್ಷೇತ 588 0.450 63000 1600 
125 ಕಾರ್ಗಲ್‌ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-5 ಎಣ್ಣೆಹೊಳೆ ಸಸ್ಯಕ್ಷೇತ್ರ 10816 0.110 93500 2400 
126 ಸೊರಬ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-5 ವರದಾ ಸಸ್ವಕ್ಷೇತ್ರ 10ಥ16 0.110 93500 2400 
127 ಹೊಸನಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-5 ಶರ್ಮಾನಾವತಿ ಸಸ್ಕಕ್ಷೇತ್ರ 1016 0.110 93500 2400 
128 ನಗರ ಕೆಎಸ್‌ಎಫ್‌ಎಂಬಿಸಿ. ಮಾದರಿ-5 ಹುಲಿಕಲ್‌ ಸಸ್ಯಕ್ಷೇತ್ರ 1016 0.110 93500 2400 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ 
ನಿಬಂಧನೆಗಳು:- 


1, 


ಟೆಂಡರ್‌ ಪ್ರಕಟಣೆಯಲ್ಲಿ ತೋರಿಸಿರುವ ಕಾಮಗಾರಿಗಳ ಗುರಿ ಮತ್ತು ಪ್ರದೇಶಗಳು ವ್ಯತ್ಯಾಸವಾದಲ್ಲಿ ಪರಿಷ್ಣತ ಗುರಿ ಮತ್ತು ಪ್ರದೇಶಗಳನ್ನು 
ಕೆಲಸದ ಆದೇಶದ ಮೊದಲು ನೀಡಲಾಗುವುದು. 

ಟೆಂಡರ್‌ ಫಾರಂಗಳನ್ನು ರೂ 200/- ಹಾಗೂ ತೆರಿಗೆ ಪಾವತಿ ಮಾಡಿ ದಿ: 30-10-2006 ರಂದು ಕಛೇರಿ ಕೆಲಸದ ವೇಳೆಯಲ್ಲಿ 
ಅಪರಾಹ್ನ 12.30 ಗಂಟೆಯೊಳಗೆ ಪಡೆಯಬಹುದು ಮತ್ತು ಟೆಂಡರ್‌ನಲ್ಲಿ ಭಾಗವಹಿಸಲು ಇಚ್ಛೆಯುಳ್ಳವರು ಈ ವಿಭಾಗದಲ್ಲಿ 2006-07ನೇ 
ಸಾಲಿಗೆ ತಮ್ಮ ಹೆಸರನ್ನು ಅರಣ್ಯ ಗುತ್ತಿಗೆದಾರರಾಗಿ ನೋ೦ದಾಯಿಸಿಕೊಂಡಿರತಕ್ಕದ್ದು. 

ಭರ್ತಿ ಮಾಡಿದ ಟೆಂಡರ್‌ ಫಾರಂಗಳನ್ನು ಪ್ರತಿ ಕಾಮಗಾರಿಗೆ ಪ್ರತ್ಯೇಕವಾದ ಮೊಹರು ಮಾಡಿದ ಲಕೋಟೆಯಲ್ಲಿ ಪ್ರತ್ಯೇಕವಾಗಿ 
ಇಎಂಡಿಯೊಂದಿಗೆ ಸಲ್ಲಿಸುವುದು. 

ಭರ್ತಿ ಮಾಡಿದ ಟೆಂಡರ್‌ ಫಾರಂನ್ನು ದಿ: 30-10-2006ರಂದು ಅಪರಾಹ್ನ 3-00 ಗಂಟೆಯವರೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಸಾಗರ ವಿಭಾಗ, ಸಾಗರ ಅಥವಾ ಅವರಿಂದ ಸದರಿ ಉದ್ದೇಶಕ್ಕಾಗಿ ನೇಮಕ ಮಾಡಲ್ಪಟ್ಟ ಅಧಿಕಾರಿಗಳು ಸ್ವೀಕರಿಸುವರು. ಹಾಗೂ ಅದೇ 
ದಿನ 4-30 ಗಂಟೆಗೆ ಟೆಂಡರ್‌ನ್ನು ತೆರದು ಫಲಿತಾಂಶವನ್ನು ಘೋಷಣೆ ಮಾಡಲಾಗುವುದು. 





೧೨೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ಭಾಗ - ೫ 





ಈ ಮೇಲಿನ ಕೆಲಸಗಳಿಗೆ ಟೆಂಡರ್‌ ಸಲ್ಲಿಸಲು ಇಚ್ಛಿಸುವ ಗುತ್ತಿಗೆದಾರರು ಆಯಾಯಾ ಕೆಲಸಕ್ಕೆ ನಿಗಧಿಪಡಿಸುವ ಇಎ೦ಡಿ ಹಾಗೂ ಭದ್ರತಾ 
ಠೇವಣಿ ಮೊತ್ತಕ್ಕೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಪರವಾಗಿ ಯಾವುದಾದರೂ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ 
ಪಡೆದ ಡಿ.ಡಿ. ರೂಪದಲ್ಲಿ ಟೆಂಡರ್‌ ಜೊತೆಗೆ ಸಲ್ಲಿಸಬೇಕಾಗುತ್ತದೆ. 
ನಿಗಧಿಪಡಿಸಿದ ಅವಧಿಯ ನಂತರ ಬಂದ ಟೆಂಡರ್‌ಗಳನ್ನು ಸ್ತೀಕರಿಸಲಾಗುವುದಿಲ್ಲ. 
ಯಾವುದೇ ಕಾರಣ ನೀಡದೇ ಟೆಂಡರ್‌ಗಳನ್ನು ಒಪ್ಪುವ ಹಾಗೂ ತಿರಸ್ಕರಿಸುವ ಹಕ್ಕನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ 
ಇವರು ಕಾಯ್ದಿರಿಸಿಕೊಂಡಿರುತ್ತಾರೆ. 
ಕೆಲಸಗಳ ವಿವರಗಳು ಮತ್ತು ಹೆಚ್ಚಿನ ನಿಬಂಧನೆಗಳನ್ನು ಈ ಕಛೇರಿ ವೇಳೆಯಲ್ಲಿ ಸಂಪರ್ಕಿಸಿ ತಿಳಿದುಕೊಳ್ಳಬಹುದಾಗಿದೆ. 
ದಿ: 30-10-2006ರಂದು ಟೆಂಡರ್‌ ಆಗದ ಯುನಿಟ್‌ಗಳಿಗೆ ಮರು ಟೆಂಡರನ್ನು ದಿ: 06-11-2006ರಂದು ನಿಗಧಿಪಡಿಸಿದ್ದು, ಮರು 
ಟೆಂಡರಿಗೆ ಟೆಂಡರ್‌ ನಮೂನೆಗಳನ್ನು ದಿನಾಂಕ: 06-11-2006ರಂದು ಮಧ್ಯಾಹ್ನ 1-00ಗಂಟೆಯೊಳಗೆ ಪಡೆಯತಕ್ಕದ್ದು. ಹಾಗೂ ಭರ್ತಿ 
ಮಾಡಿದ ಟೆಂಡರ್‌ ನಮೂನೆಗಳನ್ನು ಅಗತ್ಯ ಇಎಂಡಿ ಮೊತ್ತದೊಂದಿಗೆ ಅದೇ ದಿನ ಮಧ್ಯಾಹ್ನ 3-00 ಗಂಟೆಯೊಳಗಾಗಿ ಸಲ್ಲಿಸತಕ್ಕದ್ದು. 
ಉಳಿದಂತೆ 1 ರಿಂದ 8ರವರೆಗಿನ ನಿಭಂದನೆಗಳು ಮರು ಟೆಂಡರ್‌ಗೂ ಸಹ ಅನ್ವಯಿಸುತ್ತದೆ. 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 


ಪಿ.ಆರ್‌. 625 ಸಾಗರ ವಿಭಾಗ, ಸಾಗರ 


ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ 
ಸಿವಿಲ್‌ ಕಾಮಗಾರಿ ನಿರ್ವಹಿಸುವ ಬಗ್ಗೆ ಸಂಕ್ಷಿಪ್ತ ಟೆಂಡರ್‌ ಪ್ರಕಟಣೆ 
ಸಂಖ್ಯೆ ಎ2.ಬಿಜಿಟಿ.ಕಟ್ಟಡ.ಸಿಆರ್‌. 3006-07 ದಿ: 09ನೇ ಅಕ್ಟೋಬರ್‌ 2006 
ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ 2006-07ನೇ ಸಾಲಿನಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗದ 


ವ್ಯಾಪ್ತಿಯಲ್ಲಿ ಬರುವ ಆನಂದಪುರಂ ವಲಯದಲ್ಲಿ ಸಿವಿಲ್‌ ಕಾಮಗಾರಿ ನಿರ್ವಹಿಸುವ ಸಲುವಾಗಿ ಆಸಕ್ತ ನೋಂದಾಯಿತ ಅರಣ್ಯ ಗುತ್ತಿಗೆದಾರರಿಂದ 
ಟೆಂಡರ್‌ ಕರೆಯಲಾಗಿದೆ. ಆಸಕ್ತ ಗುತ್ತಿಗೆದಾರರು ದಿ: 30-10-2006ರ ಅಪರಾಹ್ನ 3.00 ಗಂಟೆಯೊಳಗೆ ಮೊಹರು ಮಾಡಿದ ಲಕೋಟೆಯಲ್ಲಿ ಟೆಂಡರನ್ನು 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಗರ ವಿಭಾಗ, ಸಾಗರ ಇವರಿಗೆ ಸಲ್ಲಿಸಲು ಕೋರಿದೆ. ಟೆಂಡರುದಾರರ ಸಮಕ್ಷಮದಲ್ಲಿ ಟೆಂಡರು ಲಕೋಟೆಯನ್ನು 
ಅದೇ ದಿನ ಅಪರಾಹ್ನ 4-30 ಗಂಟೆಗೆ ತೆರೆಯಲಾಗುವುದು. 


ಒಂದು ವೇಳೆ ಮೇಲೆ ಹೇಳಿದ ದಿನಾಂಕದಂದು ಯಾವ ಗುತ್ತಿಗೆದಾರರೂ ಟೆಂಡರು ಹಾಕದಿದ್ದಲ್ಲಿ ಇದೇ ಟೆಂಡರು ಪ್ರಕ್ರಿಯೆಯನ್ನು 


ಮುಂದುವರಿಸಿ, ಮರು ಟೆಂಡರನ್ನು ದಿ: 06-11-2006ರಂದು ಅಪರಾಹ್ನ 3-00 ಗಂಟೆಯೊಳಗೆ ಕರೆಯಲಾಗಿದೆ ಎಂದು ಭಾವಿಸತಕ್ಕದ್ದು ಮತ್ತು 
ಟೆಂಡರುದಾರರ ಸಮಕ್ಷಮದಲ್ಲಿ ಟೆಂಡರು ಲಕೋಟೆಯನ್ನು ಅದೇ ದಿನ ಅಪರಾಹ್ಪ 4-30 ಗಂಟೆಗೆ ತೆರೆಯಲಾಗುವುದು. 
































ಕ. § ಯುನಿಟ್‌ § ಅಂದಾಜು ಮೊತ್ತ ಇ.ಎಂ.ಡಿ. 
Ae ಕ್‌ ಸಂಖ್ಯೆ ನಾಗರಿ ನಿದಿ (ರೂ.ಗಳಲ್ಲಿ | (ರೂಗಳಲ್ಲಿ) 
ಆನಂದಪುರಂ ವಲಯದ ಚೋರಡಿಯಲ್ಲಿ ವಲಯ 
] ಆನಂದಪುರಂ 3 ಅರಣ್ಯಾಧಿಕಾರಿಯವರ ಕಛೇರಿ ಕಟ್ಟಡದ ನಿರ್ಮಾಣ 6,25,000/ - 15,600/-- 
ಕಾಮಗಾರಿ. 
ನಿಬ೦ಧನೆಗಳು:- 


1, 


ಟೆಂಡರ್‌ ಪ್ರಕಟಣೆಯಲ್ಲಿ ತೋರಿಸಿರುವ ಕಾಮಗಾರಿಗಳ ಗುರಿ ಮತ್ತು ಪ್ರದೇಶಗಳು ವ್ಯತ್ಯಾಸವಾದಲ್ಲಿ ಪರಿಷ್ಠತ ಗುರಿ ಮತ್ತು ಪ್ರದೇಶಗಳನ್ನು 
ಕೆಲಸದ ಆದೇಶದ ಮೊದಲು ನೀಡಲಾಗುವುದು. 
ಟೆಂಡರ್‌ ಫಾರ೦ಗಳನ್ನು ರೂ 200/- ಹಾಗೂ ತೆರಿಗೆ ಪಾವತಿ ಮಾಡಿ ದಿ: 30-10-2006 ರಂದು ಕಛೇರಿ ಕೆಲಸದ ವೇಳೆಯಲ್ಲಿ ಅಪರಾಹ್ನ 1- 
00 ಗಂಟೆಯೊಳಗೆ ಪಡೆಯಬಹುದು ಮತ್ತು ಟೆಂಡರ್‌ನಲ್ಲಿ ಭಾಗವಹಿಸಲು ಇಚ್ಛೆಯುಳ್ಳವರು ಈ ವಿಭಾಗದಲ್ಲಿ 2006-07ನೇ ಸಾಲಿಗೆ ತಮ್ಮ 
ಹೆಸರನ್ನು ಅರಣ್ಯ ಗುತ್ತಿಗೆದಾರರಾಗಿ ನೋಂದಾಯಿಸಿಕೊಂಡಿರತಕ್ಕದ್ದು. 
ಭರ್ತಿ ಮಾಡಿದ ಟೆಂಡರ್‌ ಫಾರಂಗಳನ್ನು ಪ್ರತಿ ಕಾಮಗಾರಿಗೆ ಪತ್ಯೇಕವಾದ ಮೊಹರು ಮಾಡಿದ ಲಕೋಟೆಯಲ್ಲಿ ಪ್ರತ್ಯೇಕವಾಗಿ 
ಇಎಂಡಿಯೊಂದಿಗೆ ಸಲ್ಲಿಸುವುದು. 
ಭರ್ತಿ ಮಾಡಿದ ಟೆಂಡರ್‌ ಫಾರಂನ್ನು ದಿ: 30-10-2006ರಂದು ಅಪರಾಹ್ನ 3-00 ಗಂಟೆಯವರೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ 
ವಿಭಾಗ, ಸಾಗರ ಅಥವಾ ಅವರಿಂದ ಸದರಿ ಉದ್ದೇಶಕ್ಕಾಗಿ ನೇಮಕ ಮಾಡಲ್ಪಟ್ಟ ಅಧಿಕಾರಿಗಳು ಸ್ವೀಕರಿಸುವರು. ಹಾಗೂ ಅದೇ ದಿನ 4-30 
ಗಂಟೆಗೆ ಟೆಂಡರ್‌ನ್ನು ತೆರದು ಫಲಿತಾಂಶವನ್ನು ಘೋಷಣೆ ಮಾಡಲಾಗುವುದು. 
ಈ ಮೇಲಿನ ಕೆಲಸಗಳಿಗೆ ಟೆಂಡರ್‌ ಸಲ್ಲಿಸಲು ಇಚ್ಛಿಸುವ ಗುತ್ತಿಗೆದಾರರು ಆಯಾಯಾ ಕೆಲಸಕ್ಕೆ ನಿಗಧಿಪಡಿಸುವ ಇಎ೦ಡಿ ಹಾಗೂ ಭದ್ರತಾ 
ಠೇವಣಿ ಮೊತ್ತಕ್ಕೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಪರವಾಗಿ ಯಾವುದಾದರೂ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಪಡೆದ 
ಡಿ.ಡಿ. ರೂಪದಲ್ಲಿ ಟೆಂಡರ್‌ ಜೊತೆಗೆ ಸಲ್ಲಿಸಬೇಕಾಗುತ್ತದೆ. 
ನಿಗಧಿಪಡಿಸಿದ ಅವಧಿಯ ನ೦ತರ ಬಂದ ಟೆಂಡರ್‌ಗಳನ್ನು ಸ್ತೀಕರಿಸಲಾಗುವುದಿಲ್ಲ. 
ಯಾವುದೇ ಕಾರಣ ನೀಡದೇ ಟೆಂಡರ್‌ಗಳನ್ನು ಒಪ್ಪುವ ಹಾಗೂ ತಿರಸ್ಕರಿಸುವ ಹಕ್ಕನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ 
ಇವರು ಕಾಯ್ದಿರಿಸಿಕೊಂಡಿರುತ್ತಾರೆ. 
ಕೆಲಸಗಳ ವಿವರಗಳು ಮತ್ತು ಹೆಚ್ಚಿನ ನಿಬಂಧನೆಗಳನ್ನು ಈ ಕಛೇರಿ ವೇಳೆಯಲ್ಲಿ ಸಂಪರ್ಕಿಸಿ ತಿಳಿದುಕೊಳ್ಳಬಹುದಾಗಿದೆ. 
ದಿ: 30-10-2006ರಂದು ಟೆಂಡರ್‌ ಬಾರದಿದ್ದಲ್ಲಿ ಮರು ಟೆಂಡರನ್ನು ದಿ: 06-11-2006ರಂದು ನಿಗಧಿಪಡಿಸಿದ್ದು, ಮರು ಟೆಂಡರಿಗೆ ಟೆಂಡರ್‌ 
ನಮೂನೆಗಳನ್ನು ದಿನಾಂಕ: 06-11-2006ರಂದು ಮಧ್ಯಾಹ್ನ 1-00ಗಂಟೆಯೊಳಗೆ ಪಡೆಯತಕ್ಕದ್ದು. ಹಾಗೂ ಭರ್ತಿ ಮಾಡಿದ ಟೆಂಡರ್‌ 
ನಮೂನೆಗಳನ್ನು ಅಗತ್ಯ ಇಎಂಡಿ ಮೊತ್ತದೊಂದಿಗೆ ಅದೇ ದಿನ ಮಧ್ಯಾಹ್ನ 3-00 ಗಂಟೆಯೊಳಗಾಗಿ ಸಲ್ಲಿಸತಕ್ಕದ್ದು. ಉಳಿದಂತೆ 1 ರಿಂದ 
8ರವರೆಗಿನ ನಿಭಂದನೆಗಳು ಮರು ಟೆಂಡರ್‌ಗೂ ಸಹ ಅನ್ವಯಿಸುತ್ತದೆ. 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 


ಪಿ.ಆರ್‌. 626 ಸಾಗರ ವಿಭಾಗ, ಸಾಗರ 


